



ಸಾವಿ 
ನಿತ. ಭಜನಾ ಪದತಿ 
ರ್‌ ದಿ 
ಬ » | ಸ್‌ 81 > | ಕೈ ಗೆ ಳೆ 
ತ a "a | ಸ ಣು 
4 


ಶುಭ-ಆಶೀರ್ವಾದಗಳು 





ಪರಮ ಪೂಜ್ಯ ಸದ್ಗುರು ನಾರಾಯನಾಂದ ತೀರ್ಥ ಮಹಾಸ್ವಾಮಿಗಳು 
ಶ್ರೀ ಕ್ಷೇತ್ರ ಔದುಂಬರ, ತಾಲೂಕ ಪಲುಸ, ಜಿಲ್ಲಾ ಸಾಂಗ್ಲಿ - 416320, ಮಹಾರಾಷ್ಟ್ರ 
ಪೂರ್ವಾಶ್ರಮ 
ಶ್ರೀ ವೇದಮೂರ್ತಿ ತಿಮ್ಮಣ್ಣ ನರಸಿಂಹ ದಿಕ್ಷಿತ, ಒಣಿಕೈ, 
(02/09/1886 - 15/02/1968) 
ಪೋಸ್ಟ: ಪಂಚಲಿಂಗ, ತಾಲೂಕ : ಶಿರಸಿ, ಉತ್ತರಕನ್ನಡ 581403 ಕರ್ನಾಟಕ 


ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಯಮುನಾ ಅವರ ಕಿರು ಪರಿಚಯ 


ತಿಮ್ಮಣ್ಣ ಭಟ್ಟರು ಭಾದ್ರಪದ ಶುದ್ದ ಪಂಚಮಿ 1808ರಲ್ಲಿ ಜನನ, (ಗುರುವಾರ 2ನೆ ಸೆಪ್ಟಂಬರ್‌ 1886). 8 ವರ್ಷಕ್ಕೆ 
ಉಪನಯನ, ಗೋಕರ್ಣದ ಗಾಯತ್ರಿ ತಿಮ್ಮಣ್ಣ ಭಟ್ಟರಲ್ಲಿ ಕೃಷ್ಣ ಯುಜುರ್ವೇದ ಅಭ್ಯಾಸ. ಶ್ರೀ ಶಿವಾನಂದ ಸರಸ್ವತಿ ಶಿಗೆಹಳ್ಳಿ 
ಅವರ ಸನ್ಯಾಸ ದೀಕ್ಷೆ ಸಮಾರಂಭದ ಪೌರೋಹಿತ್ಯ ವಹಿಸಿದರು. ಕಡಬಾಳದ ಯಮುನಾ ಅವರನ್ನು ಮದುವೆಯಾಗಿ 
ನರಸಿಂಹ, ಯಜ್ಞನಾರಾಯಣ, ಮಹಾದೇವಿ, ದತ್ತಾತ್ರೇಯ, ದಕ್ಷಿಣಾಮೂರ್ತಿ, ರಾಮಚಂದ್ರ, ಗಂಗಾ ಒಟ್ಟು 7 ಮಕ್ಕಳನ್ನು 
ಪಡೆದರು. ಹಾಗೂ ಅಗ್ನಿಹೋತ್ರವನ್ನು ಶುರು ಮಾಡಿದರು. ಸೋಮಯಾಗ ಯಜ್ಞವನ್ನು ಪೂರೈಸಿ ತಿಮ್ಮಣ್ಣ ದಿಕ್ಷಿತ್‌ 
ಎನಿಸಿಕೊಂಡರು. ಚಾತುರ್ಮಾಸ ಯಾಗ ಮತ್ತು ನಕ್ಷತ್ರ ಯಾಗಗಳನ್ನೂ ನೆರವೇರಿಸಿದರು. 30ನೆ ವಯಸ್ಸಿನಲ್ಲಿ 
ದತ್ತಮಂದಿರವನ್ನು ಸ್ತಾಪಿಸಿದರು. ಶ್ರೀಧರ ಸ್ವಾಮೀ ಮತ್ತು ಇತರರಿಗೆ ಸನ್ಯಾಸ ದೀಕ್ಷೆ ಕೊಟ್ಟರು. ಶ್ರಾವಣ ಶುದ್ದ ಪಂಚಮಿ 
ಬುಧವಾರ 1873 ಶಕೆ (ಆಗಸ್ಟ್‌ 8 1951) ಔದಂಬರದಲ್ಲಿ ತಾವೇ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಶ್ರೀ ನಾರಾಯಣಾನಂದ 
ತೀರ್ಥರಾದರು. ಟೆಂಬೆ ಮಹಾರಾಜ, ಅವಧೂತ ಸ್ವಾಮಿ, ಅಕ್ಕಲಕೋಟ ಮಹಾರಾಜ ಮುಂತಾದವರ ಒಡನಾಟ. 
ಔದಂಬರದಲ್ಲಿ ಶ್ರೀ ಗುರು ಶಿವಶಂಕರಾನಂದ ಆಶ್ರಮ ಸ್ಥಾಪನೆ. ದತ್ತಮಂದಿರ ಸ್ಥಾಪನೆ. ಮಾಘ ಬಹುಳ ಪಾಡ್ಯ 1889 ರಂದು 
ತಮ್ಮ 82ನೆ ವಯಸ್ಸಿನಲ್ಲಿ ಸಮಾಧಿ ಹೊಂದಿದರು. (ಗುರುವಾರ ಫೆಬ್ರವರಿ 15 1968) 


ಪ್ರಕಾಶಕರ ನುಡಿ 


ಮನುಷ್ಯನಿಗೆ ಮಾತ್ರ ಧರ್ಮವನ್ನು ಆಚರಿಸುವ ಸಾಮರ್ಥ್ಯವಿರುವುದು. ಧರ್ಮಾಚರಣೆಯಿಂದಲೇ ಒಬ್ಬ 
ವ್ಯಕ್ತಿಯು ಸುಂದರವಾದ ಬದುಕನ್ನು ತಾನು ಅನುಭವಿಸುವುದಲ್ಲದೆ, ತನ್ನ ಕುಟುಂಬ, ಸಮಾಜ, ದೇಶ ಹೀಗೆ ಎಲ್ಲವನ್ನು ಬೆಳೆಸಿ 
ಮೋಕ್ಷ ಸಾಧನೆ ಸಾಧ್ಯವಾಗುವುದು. ಧರ್ಮದ ಸ್ವರೂಪವನ್ನು ವೇದಗಳು, ಶಾಸ್ತ್ರಗಳು, ಉಪನಿಷತ್ತುಗಳು, ಪುರಾಣಗಳು 
ಮುಂತಾದವುಗಳಿಂದ ತಿಳಿಯಬಹುದಾಗಿದೆ. ಅನೂಚಾನವಾಗಿ ಧರ್ಮಾಚರಣೆ ಮುಂದುವರೆಸಲು ನಮ್ಮ ಪೂರ್ವಜರು ಎಲ್ಲ 
ಸ್ತರಗಳಲ್ಲಿ ವ್ಯಕ್ತಿ, ಕುಟುಂಬ, ಸಮಾಜ, ದೇಶ, ಹಾಗೂ ಎಲ್ಲ ಕಾಲದಲ್ಲಿ ಅಂದರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ, 
ಹುಟ್ಟಿದಾಗಿನಿಂದ ಸಾಯುವವರೆಗೆ ಮನುಷ್ಯನಾದವನು ಪಾಲಿಸಬೇಕಾದ ನಿಯಮಗಳನ್ನು ರೂಪಿಸಿದ್ದಾರೆ. ಈ ನಿಯಮಗಳು 
ಎಲ್ಲರಿಗೆ ಎಲ್ಲ ಕಾಲದಲ್ಲಿ ವ್ಯವಸ್ಥಿತವಾಗಿ ಸಿಗುವಂತಾಗಲು, ಸಮಾಜದ ಪ್ರತಿಯೋಬ್ಬನೂ ಧರ್ಮ, ಅರ್ಥ, ಕಾಮ, 
ಮೋಕ್ಷಗಳೆಂಬ ನಾಲ್ಕುವಿಧದ ಪುರುಷಾರ್ಥಗಳನ್ನು ಪಡೆಯಬೇಕೆಂಬ ಸಂಕಲ್ಪದಿಂದ, ಮಠಮಾನ್ಯಗಳು, ಸಂಘ ಸಂಸ್ಥೆಗಳು, 
ದೇವಾಲಯಗಳು, ಸನ್ಯಾಸಿಗಳು, ಪುರೋಹಿತರು, ಅರ್ಚಕರು ಹೀಗೆ ಅನೆಕರನ್ನೋಳಗೊಂಡ ಸುಂದರವಾದ ವ್ಯವಸ್ತೆಯನ್ನು 
ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವುದೇ ಈ ಸಂಗ್ರಹದ ಉದ್ದೇಶ. 

ಕ್ರಷ್ಣ ಯಜುರ್ವೇದ-ಬೋಧಾಯನೀಯ ಸ್ಮಾರ್ತ ಹವ್ಯಕ ಸಂಪ್ರದಾಯಸ್ಥ ಮನೆತನವಾದ ಓಣಿಕೈ ಕುಟುಂಬವು 
ಎಲ್ಲ ಧಾರ್ಮಿಕ - ವೈದಿಕ, ಹಬ್ಬ - ಹರಿದಿನಗಳು, ಹಿರಿಯರ ದಿನಗಳನ್ನು ಪೂರ್ವಜರು ಹಾಕಿಕೊಟ್ಟ ಪದ್ಧತಿಯಂತೆ 
ಅನೂಚಾನವಾಗಿ ನಡೆಸಿಕೊಂಡು ಬರುತ್ತಾ ಇದ್ದಾರೆ . ಅಪಾರ ಆಸ್ತಿಕ ಶಿಷ್ಯರನ್ನೂ ಕಾಲಮಾನಕ್ಕೆ ಅನುಗುಣವಾಗಿ ಅಲ್ಪಸ್ವಲ್ಪ 
ತಿದ್ದುಪಡಿಗಳೊಂದಿಗೆ ಮಾರ್ಗದರ್ಶಕ ಸ್ಥಾನದಲ್ಲಿ ನಿಂತು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. 

ನಮ್ಮ ಕುಟುಂಬದವರು ಹಾಗೂ ಶಿಷ್ಯರು, ಬೆಂಗಳೂರು, ಔದುಂಬರ, ಮುಂತಾದ ಊರುಗಳಲ್ಲಿ ನೆಲೆಸಿದ್ದಾರೆ. 
ಅಲ್ಲಿಯೂ ಧಾರ್ಮಿಕ, ವೈದಿಕ ಆಚಾರ ವಿಚಾರಗಳನ್ನು ಮುಂದುವರಿಸಿಕೊಂಡು ಹೋಗಲು ಅನುಕೂಲವಾಗುವ ನಿಟ್ಟಿನಲ್ಲಿ, 
ಹಾಗೂ ಈ ಎಲ್ಲಾ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಗುರುತರವಾದ ಜವಾಬ್ದಾರಿಯನ್ನು ನಿರ್ವಹಿಸುವತ್ತ, ಪ 
ಪೂ ನಾರಾಯಣಾನಂದ ತೀರ್ಥ ಪ್ರತಿಷ್ಠಾನವು ಶ್ರೀಮತಿ ಕಮಲಾ ದಕ್ಷಿಣಾಮೂರ್ತಿ ಗ್ರಂಥಮಾಲಿಕೆಯಡಿಯಲ್ಲಿ ಪ್ರಕಟಣಾ 
ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. 

ಆಸಕ್ತ ಜನಸಾಮಾನ್ಯರಿಗೆ ಸರಳ ಕನ್ನಡಭಾಷೆಯಲ್ಲಿ, ಚಿಕ್ಕ ಚಿಕ್ಕ ಪ್ರಕಟಣೆಗಳ ಮೂಲಕ ಉಚಿತವಾಗಿ 
ಒದಗಿಸುವ ಉದ್ದೇಶ ಪ್ರತಿಷ್ಠಾನದ್ದು. ಪ್ರತಿಷ್ಠಾನದ ಈ ಸೇವಾ ಕಾರ್ಯದಲ್ಲಿ ವಿಷಯ ಸಂಗ್ರಹಣೆ, ಸಂಪಾದನೆ, ಕರಡು 
ಪರಿಷ್ಕರಣೆ, ವಿನ್ಯಾಸ ಹೀಗೆ ಹಲವು ಕೆಲಸಗಳಲ್ಲಿ ಸಲಹೆ, ಸಹಾಯ, ಸಹಕಾರ ನೀಡಿದ ನನ್ನ ತಮ್ಮ ಶ್ರೀ ಕೇಶವ, ಪತ್ನಿ 
ಶ್ರೀಮತಿ ಭಾಗೀರಥಿ, ಹಾಗೂ ಪ್ರತ್ಯಕ್ಷ-ಪರೋಕ್ಷವಾಗಿ ಪರಿಶ್ರಮಿಸಿದ ಎಲ್ಲರಿಗೂ ಕ್ರತಜ್ಞತೆಗಳು. ಆಸಕ್ತ ಆಸ್ತಿಕಲೋಕ 
ಸಹ್ರಯದಯರಾಗಿ ಸ್ವೀಕರಿಸಬೇಕೆಂದು ಕೋರಿದೆ. 














ಪ್ರಕಾಶಕರು 


1 | ನಿತ್ಯ ಭಜನಾ ಪದ್ಧತಿ 
“Nitya Bhajana Paddhati” 
Smt. Kamala Daxinamurthy Grantha Maalike 
Axi- 06 


Compiled by 
Shridatta Dixit Onikai, 


Bengaluru 
First Print: 2020 
Rights: Publisher 
Price: Free 

Publisher 


Pa. Pu. Narayanananda Tirtha Pratistana (R) 


No 431, ShriRaksha, 7th Main Road, ISRO Layout, 
| Bengaluru - 560111, Karnataka, Cell No. 9448242402, 
; Email: sddixit@outlook.com 







ನಿತ್ಯ ಭಜನಾ ಪದ್ಧತಿ |2 


ನಿತ್ಯ ಭಜನಾ ಪದ್ಧತಿ 


ಶ್ರೀಮತಿ ಕಮಲಾ ದಕ್ಷಿಣಾಮೂರ್ತಿ ಗ್ರಂಥಮಾಲಿಕೆ 


ಅಕ್ಷಿ-06 


ಸಂಪಾದನೆ 
ಶ್ರೀದತ್ತ ದಿಕ್ಷಿತ ಓಣಿಕೈ, ಬೆಂಗಳೂರು 


ಹಕ್ಕುಗಳು : ಪ್ರತಿಷ್ಠಾನದ ಅಧೀನದಲ್ಲಿವೆ 


ಪ್ರಕಾಶಕರು 


ಪ. ಪೂ. ನಾರಾಯಹಾನಂದ ತೀರ್ಥ ಪ್ರತಿಷ್ಠಾನ (ರಿ) 
ಜಿ ಸಂ. 431 ಶ್ರೀರಕ್ಷಾ, 7ನೇ ಮುಖ್ಯ ರಸ್ತೆ, ಇಸ್ರೋ ಬಡಾವಣೆ, ಬೆಂಗಳೂರು-560111, 


ಕರ್ನಾಟಕ, ದೂರವಾಣಿ : *91 94482 42402, sddixit@outlook.com 





3 | ನಿತ್ಯ ಭಜನಾ ಪದ್ಧತಿ 


ಪಿ 
2 ಭ 
2.1 
2.2 
2.3 
2.4 
2.5 
2.6 
2 
2.8 
2.9 


ೀಠಿಕೆ 


ಜನಾ 


ಪದ್ಧತಿ 

ದೀಪಜ್ವಲನಂ 

ಗುರುವಂದನಂ 

ಶ್ರೀ ವ್ಯಾಸ ಮುನಿ ಶ್ಲೋಕ 

ಶ್ರೀ ಶಂಕರಾಚಾರ್ಯರ ಶ್ಲೋಕ 
ಶ್ರೀ ರಾಘವೇಂದ್ರ ಶ್ಲೋಕ 

ಶ್ರೀ ಶ್ರೀಧರಸ್ವಾಮಿ ಶ್ಲೋಕ 
ಭಜನಾ ಪ್ರಾರಂಭ 

ಜಯ ಘೋಷ ವಾಕ್ಯಗಳು 
ಪ್ರಾರ್ಥನಾ ಶ್ಲೋಕಗಳು 


3 ಶ್ರೀ ಗಣೇಶ ಭಜನೆಗಳು 


3.1 ಜಯ ಘೋಷ ವಾಕ್ಯ 

3.2 ಶ್ಲೋಕ - 1 

3.3 ಭಜನೆ -1 

3.4 ನಾಮಾವಳಿ - 1 

3.5 ಶ್ಲೋಕ -2 

3.6 ಭಜನೆ 2 

37 ನಾಮಾವಳಿ - 2 

3.8 ಶ್ರೀ ಗಣೇಶ ದ್ವಾದಶನಾಮ ಸ್ತೋತ್ರ 

3.9 ಶ್ರೀ ಗಣೇಶ ಪಂಚರತ್ನ ಸ್ತೋತ್ರ 
4 ಶ್ರೀ ಶಾರದಾಂಬಾ ಭಜನೆಗಳು 

4.1 ಜಯ ಘೋಷ ವಾಕ್ಯ 

4.2 ಶ್ಲೋಕ - 1 

43 ಭಜನೆ - 1 

4.4 ನಾಮಾವಳಿ - 1 

4.5 ಶ್ಲೋಕ -2 

4.6 ಭಜನೆ -2 

4.7 ನಾಮಾವಳಿ - 2 

48 ಶ್ಲೋಕ -3 

4.9 ಭಜನೆ -3 

4.10 ನಾಮಾವಳಿ - 3 


ಪರಿವಿಡಿ 


೨) 


ನಿತ್ಯ ಭಜನಾ ಪದ್ಧತಿ | 4 


5 ಜಗದ್ಗುರು ಶಂಕರಭಗವತ್ಪಾದರ ಭಜನೆಗಳು 23 
5.1 ಜಯ ಘೋಷ ವಾಕ್ಯ 23 
52 ಶ್ಲೋಕ - 1 23 
5.3 ಭಜನೆ - 1 23 
5.4 ನಾಮಾವಳಿ - 1 24 
5.5 ಭಜನೆ -2 [ ಶಂಕರಾಚಾರ್ಯ ಚರಿತ್ರೆ ] 24 

6 ದತ್ತಾತ್ರೇಯ ಭಜನೆಗಳು 28 
6.1 ಜಯ ಘೋಷ ವಾಕ್ಯ 28 
6.2 ಶ್ಲೋಕ - 1 28 
63 ಭಜನೆ - 1 28 
6.4 ನಾಮಾವಳಿ - 1 29 
6.5 ಶ್ಲೋಕ -2 29 
6.6 ಭಜನೆ -2 30 
6.7 ನಾಮಾವಳಿ - 2 30 
6.8 ನಾಮಾವಳಿ - 3 30 
6.9 ನಾಮಾವಳಿ - 4 30 
6.10 ನಾಮಾವಳಿ - 5 31 

7 ಸುಬ್ರಹ್ಮಣ್ಯ ಭಜನೆಗಳು 31 
7.1 ಜಯ ಘೋಷ ವಾಕ್ಯ 31 
72 ಶ್ಲೋಕ - 1 31 
7.3 ಭಜನೆ - 1 31 
7.4 ನಾಮಾವಳಿ - 1 32 
7.5 ನಾಮಾವಳಿ - 2 32 
7.6 ನಾಮಾವಳಿ - 3 33 

8 ಶಿವ ಭಜನೆಗಳು 33 
8.1 ಜಯ ಘೋಷ ವಾಕ್ಯ 33 
8.2 ಶ್ಲೋಕ - 1 33 
8.3 ಭಜನೆ - 1 33 
8.4 ನಾಮಾವಳಿ - 1 34 
8.5 ಶ್ಲೋಕ -2 34 
8.6 ಭಜನೆ -2 34 
8.7 ನಾಮಾವಳಿ - 2 34 

9 ದುರ್ಗಾ ಭಜನೆಗಳು 35 


9.1 ಜಯ ಘೋಷ ವಾಕ್ಯ 35 


5 | ನಿತ್ಯ ಭಜನಾ ಪದ್ಧತಿ 


9.2 
9.3 
9.4 
9.5 
9.6 
9.7 
9.8 
9.9 
9.10 
9.11 
9.12 
9.13 


ಶ್ಲೋಕ - 1 
ಭಜನೆ - 1 
ನಾಮಾವಳಿ - 1 
ಶ್ಲೋಕ -2 
ಭಜನೆ -2 
ನಾಮಾವಳಿ - 2 
ಶ್ಲೋಕ -3 
ಭಜನೆ -3 
ನಾಮಾವಳಿ - 3 
ಶ್ಲೋಕ -4 
ಭಜನೆ -4 
ನಾಮಾವಳಿ - 4 


ಶ್ರೀರಾಮ ಭಜನೆಗಳು 


ಜಯ ಘೋಷ ವಾಕ್ಯ 
ಶ್ಲೋಕ - 1 
ಭಜನೆ - 1 
ನಾಮಾವಳಿ - 1 
ಶ್ಲೋಕ -2 
ಭಜನೆ -2 
ನಾಮಾವಳಿ - 2 
ಶ್ಲೋಕ -3 
ಭಜನೆ -3 
ನಾಮಾವಳಿ - 3 
ಕೃಷ್ಣ ಭಜನೆಗಳು 
ಜಯ ಘೋಷ ವಾಕ್ಯ 
ಶ್ಲೋಕ - 1 
ಭಜನೆ - 1 
ನಾಮಾವಳಿ - 1 
ಶ್ಲೋಕ -2 
ಭಜನೆ -2 
ನಾಮಾವಳಿ - 2 
ಶ್ಲೋಕ -3 
ಭಜನೆ -3 
ನಾಮಾವಳಿ - 3 


35 
35 
35 
36 
36 
36 
36 
36 
37 
37 
37 
37 
38 
38 
38 
38 
39 
39 
39 
40 
40 
40 
40 
40 
40 
41 
41 
41 
42 
42 
44 
44 
44 
44 


12 


12.1 
12.2 
12.3 
12.4 
12.5 
12.6 


13.1 
13.2 
13.3 
13.4 
13.5 
13.6 
13.7 


14.1 
14.2 
14.3 
14.4 
14.5 
14.6 
14.7 


15.1 
15.2 
15.3 
15.4 
15.5 
15.6 
15.7 


16.1 
16.2 


ಮಹಾಲಕ್ಷ್ಮೀ ಭಜನೆಗಳು 


ಜಯ ಘೋಷ ವಾಕ್ಯ 
ಶ್ಲೋಕ - 1 

ಭಜನೆ - 1 
ನಾಮಾವಳಿ - 1 
ಶ್ಲೋಕ -2 

ಭಜನೆ -2 


ವೆಂಕಟೇಶ ಭಜನೆಗಳು 


ಜಯ ಘೋಷ ವಾಕ್ಯ 
ಶ್ಲೋಕ - 1 

ಭಜನೆ - 1 
ನಾಮಾವಳಿ - 1 
ಶ್ಲೋಕ -2 

ಭಜನೆ -2 
ನಾಮಾವಳಿ - 2 


ನೃಸಿಂಹ ಭಜನೆಗಳು 


ಜಯ ಘೋಷ ವಾಕ್ಯ 
ಶ್ಲೋಕ - 1 

ಭಜನೆ - 1 
ನಾಮಾವಳಿ - 1 
ಶ್ಲೋಕ -2 

ಭಜನೆ -2 
ನಾಮಾವಳಿ - 2 


ಪಂಢರೀನಾಥ ವಿಠ್ಠಲ ಭಜನೆಗಳು 


ಜಯ ಘೋಷ ವಾಕ್ಯ 
ಶ್ಲೋಕ - 1 

ಭಜನೆ - 1 
ನಾಮಾವಳಿ - 1 
ಶ್ಲೋಕ -2 

ಭಜನೆ -2 
ನಾಮಾವಳಿ - 2 


ಆಂಜನೇಯ ಭಜನೆಗಳು 


ಜಯ ಘೋಷ ವಾಕ್ಯ 
ಶ್ಲೋಕ - 1 


ನಿತ್ಯ ಭಜನಾ ಪದ್ಧತಿ | 6 
45 
45 
45 
45 
46 
46 
46 
48 
48 
48 
48 
49 
49 
49 
50 
50 
50 
50 
50 
51 
51 
52 
52 
52 
52 
53 
53 
53 
53 
53 
54 
54 
54 
54 


7 | ನಿತ್ಯ ಭಜನಾ ಪದ್ಧತಿ 


16.3 
16.4 
16.5 
16.6 
16.7 


ಭಜನೆ - 1 
ನಾಮಾವಳಿ - 1 
ಶ್ಲೋಕ -2 
ಭಜನೆ - 1 
ನಾಮಾವಳಿ - 2 
ಅರ್ಚನೆ ಧೂಪ ದೀಪ ನೈವೇದ್ಯ ಆರತಿ 
ಶಿವಮಾನಸಪೂಜಾ 
ಮಂಗಳಂ ಗುರು ಶ್ರೀ ಚಂದ್ರಮೌಳೀಶ್ವರಗೇ 
ಮಂಗಳ ಶ್ಲೋಕಗಳು 


54 
55 
55 
55 
56 
57 
57 
58 
58 


ನಿತ್ಯ ಭಜನಾ ಪದ್ಧತಿ | 8 


1 ಪೀಠಿಕೆ 


ಮಾನವರಲ್ಲಿರುವ ದೇವರ ಬಗೆಗಿನ ಕಲ್ಪನೆಗಳು ಮತ್ತು ನಂಬುಗೆಗಳು 
ಸಾವಿರಾರುವರ್ಷ ಪುರಾತನವಾದವು. ಈ ನಂಬುಗೆ ಜನರ ದೈನಂದಿನ ಜೀವನದಲ್ಲಿ 
ಹಾಸುಹೊಕ್ಕಾಗಿವೆ. ಹಿಂದೂಸಮಾಜದ ಜನರಲ್ಲಿ ಏಕೈಕ ದೇವರ ಕಲ್ಪನೆಯನ್ನು 
ಉಪನಿಷತ ಕಾಲದಲ್ಲಿ ಕಾಣಬಹುದು. ಸಾಮಾನ್ಯಜನರ ಮಾನಸಿಕ ಇತಿಮಿತಿಗಳನ್ನು 
ಮತ್ತು ಬಯಕೆಗಳನ್ನು ಗಮನಿಸಿದ ತತ್ವಜ್ಞಾನಿಗಳು, ನೂರಾರು ದೇವತೆಗಳ ವಿವಿಧ 
ಆರಾಧನಾ ಮಾರ್ಗಗಳನ್ನು ರೂಪಿಸಿಕೊಟ್ಟರು. ಪೂಜೆ-ಪುನಸ್ಕಾರ, ಜಪ-ತಪ, 
ಹೋಮ-ಹವನ, ದಾನ-ತರ್ಪಣೆ-ಸಂತರ್ಪಣೆ, ನ್ರತ್ಯ-ಗಾಯನ, ಕೀರ್ಥನೆ-ಭಜನೆ, 
ಪ್ರದಕ್ಷಿಣೆ-ನಮಸ್ಕಾರ, ಕ್ಷೇತ್ರದರ್ಶನ-ತೀರ್ಥಸ್ನಾನ ಹೀಗೆ ಹತ್ತು-ಹಲವು ಮಾರ್ಗಗಳು. 
ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಎಂಬ ಐದು ದೇವತೆಗಳ ಪಂಚಾಯತನ 
ಪೂಜಾಕ್ರಮವನ್ನು ಶ್ರೀ ಆದಿ ಶಂಕರಾಚಾರ್ಯರು ಪ್ರಚುರ ಪಡಿಸಿದರೆಂಬುದು ಪ್ರತೀತಿ. 
ಈ ಸಂಕಲನದಲ್ಲಿ, ಪಂಚಾಯತನ ದೇವತೆಗಳು, ಅಲ್ಲದೇ ಇತರ ದೇವಿ ದೇವತೆಗಳು 
ಮತ್ತು ಆರೋಗ್ಯ, ವಿವಾಹ, ಸಂತಾನ, ಐಶ್ವರ್ಯ ಮೊದಲಾದ ವಿಷಯಗಳಿಗೆ 
ಸಂಬಂದಪಟ್ಟ ಫಲಪ್ರದ ಜಯಘೋಷ, ಶ್ಲೋಕ, ಸ್ತೋತ್ರ, ಭಜನೆಗಳಿವೆ. ಜಾತಿ, 
ಲಿಂಗ, ವಯಸ್ಸು ಭೇದವಿಲ್ಲದೆ ಈ ಭಜನೆಗಳ ಗಾಯನದಿಂದ ಸರ್ವರಿಗೂ ಶಾಂತಿ, 
ಸಮಾಧಾನ ದೊರೆತು ಇಚ್ಚಾ ಪೂರೈಕೆ ಆದರೆ ನಮ್ಮ ಶ್ರಮ ಸಾರ್ಥಕ. 





9 | ನಿತ್ಯ ಭಜನಾ ಪದ್ಧತಿ 


2 ಭಜನಾ ಪದ್ಧತಿ 


ದಿನಾಲೂ ಸಾಯಂಕಾಲ ಕೈಕಾಲುಮುಖ ತೊಳೆದು, ದೀಪಪ್ರಜ್ವಲನೆ, 
ಗುರುವಂದನೆಯನ್ನು ಪೂರೈಸಿಕೊಂಡು, ಪ್ರತಿಯೊಂದು ದೇವತೆಯನ್ನು ಭಕ್ತಿಯಿಂದ 
ಸ್ಮರಿಸಿ ಕೀರ್ತನೆಯನ್ನು ಅಂಗ ಸಹಿತವಾಗಿ ಹಾಡುವುದು. ಕೆಳಗೆ ಭಜನಾ ಕ್ರಮದಲ್ಲಿ 
ಕೊಡಲ್ಪಟ್ಟ ಗಣೇಶರಿಂದ ಆಂಜನೇಯರ ವರೆಗೆ ಪ್ರತಿ ದೇವರ ಕೀರ್ತನೆಗಳನ್ನು 
ಹಾಡುವುದರಲ್ಲಿ ಈ ಅಂಗಗಳೆಲ್ಲವನ್ನು ಇದೇ ಕ್ರಮದಲ್ಲಿ ಬಿಡದೆ ಪಾಲಿಸುವುದು. 
ಪ್ರತಿ ದೇವರ ಕೀರ್ತನೆಯ ಅಂಗಗಳು ಇವು - (1) ಜಯ ಘೋಷ ವಾಕ್ಯ (2) ಶ್ಲೋಕ 
(3) ಪ್ರಸ್ತುತ ಭಜನೆ ಅಥವಾ ಸ್ತೋತ್ರ (ಭಜನೆಯ ಬದಲು ಸ್ರೋತ್ರವಿದ್ದಲ್ಲಿ 
ಮೊದಲು ಮತ್ತು ಕೊನೆಯಲ್ಲಿ ಘೋಷವಾಕ್ಯ ಮಾತ್ರವಿರುತ್ತದೆ. ಶ್ಲೋಕ ಮತ್ತು 
ನಾಮಾವಳಿಗಳು ಇರುವುದಿಲ್ಲ. (4) ನಾಮಾವಳಿ (5) ಜಯ ಘೋಷ ವಾಕ್ಯ. 
ಇವುಗಳನ್ನು ಹಾಡಿದ ನಂತರ ನಿಮ್ಮ ಮನೆದೇವರ ಅಷ್ಟೋತ್ತರ ಅರ್ಚನೆ, ಹಣ್ಣು- 
ಹಾಲು ನೈವೇದ್ಯ ಮಾಡಿ ಆರತಿ ಹಾಡುಗಳನ್ನು ಹಾಡುತ್ತಾ ಆರತಿ ಮಾಡುವುದು. 
ನಂತರ ತತ್ತ್ವಪದಗಳನ್ನು (ಮೃದಂಗ ತಾಳ ಮೊದಲಾದ ವಾದ್ಯಗಳಿಲ್ಲದೆ) ಹಾಡಿ 
ಕೊನೆಯಲ್ಲಿ ಮಂಗಳ ಶ್ಲೋಕಗಳನ್ನು ಹೇಳಿ “ಶಾರದೇ ಪಾಹಿ ಮಾಂ ಶಂಕರ ರಕ್ಷ 
ಮಾಂ” ಎಂಬ ಪ್ರಾರ್ಥನೆಯೊಂದಿಗೆ ಭಜನೆಯನ್ನು ಮುಕ್ತಾಯಗೊಳಿಸುವುದು. 


2.1 ದೀಪಜ್ವಲನಂ 

ಕಿಂ ಜ್ಯೋತಿಸ್ತವ ಭಾನುಮಾನಹನಿ ಮೇರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ 
ರವಿದೀಪದರ್ಶನವಿಧ್‌ ಕಿಂ... ಜ್ಯೋತಿರಾಖ್ಯಾಹಿ ಮೇ 1 ಚಕ್ಷುಸ್ತಸ್ಯ 
ನಿಮೀಲನಾದಿಸಮಯೇ ಕಿಂ ಧೀರ್ಧಿಯೋ ದರ್ಶನೇ ಕಿಂ ತತ್ರಾಹಮತೋ ಭವಾನ್‌ 
ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ॥ 


ನಿತ್ಯ ಭಜನಾ ಪದ್ಧತಿ | 10 
2.2 ಗುರುವಂದನಂ 
ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ । 


ಗುರುಸ್ಸಾಕ್ಷಾತ್‌ ಪರಂ ಬ್ರಹ್ಮಾ ತಸ್ಮೈ ಶ್ರೀ ಗುರವೇ ನಮಃ ॥ 1 ॥ 


ಅಚಿಂತ್ಯಾ ವ್ಯಕ್ತ ರೂಪಾಯಾ ನಿರ್ಗುಣಾಯ ಗುಣಾತ್ಮನೆ । 
ಸಮಸ್ತ ಜಗದಾಧಾರಾ ಮೂರ್ತಯೇ ಬ್ರಹ್ಮನೇ ನಮಃ ॥ 2 ॥ 


ಓಂಕಾರಂ ಬಿಂದುಸಂಯುಕ್ಕಂ ನಿತ್ಯಂ ಧ್ಯಾಯಂತಿ ಯೋಗಿನಃ । 
ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ॥ 3 ॥ 


ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ । 
ದ್ವಂದ್ವಾತೀತಂ ಗಗನಸದೃಶಂ ತತ್ತ್ವಮಸ್ಕಾದಿಲಕ್ಷ್ಯಂ ॥ 4 ॥ 


ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀಸಾಕ್ಷಿಭೂತಂ । 
ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ॥ 5 ॥ 


ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ । 
ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ॥ 6 ॥ 


ಅಜ್ಞಾನತಿಮಿರಾನೃಸ್ಯ ಜ್ಞಾನಾಂಜನಶಲಾಕಯಾ । 
ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ॥ 7 ॥ 


ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ । 
ಮನ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ ॥ 8 ॥ 


ನಮೋ ಗುರುಭ್ಯೋ ಗುರುಪಾದುಕಾಭ್ಯೋ ನಮಃ ಪರೇಭ್ಯಃ ಪರಪಾದುಕಾಭ್ಯಃ । 


ಆಚಾರ್ಯಸಿದ್ಧೇಶ್ವರಪಾದುಕಾಭ್ಯೋ ನಮೋಸಸ್ತು ಲಕ್ಷ್ಮೀಪತಿಪಾದುಕಾಭ್ಯಃ ॥ 9 ॥ 


11 | ನಿತ್ಯ ಭಜನಾ ಪದ್ಧತಿ 
2.3 ಶ್ರೀ ವ್ಯಾಸ ಮುನಿ ಶ್ಲೋಕ 


ನಮೋಸಸ್ತು ತೇ ವ್ಯಾಸ ವಿಶಾಲಬುದ್ಧೇ ಫುಲ್ಲಾರವಿಂದಾಯತಪತ್ರನೇತ್ರ । 
ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಪ್ರದೀಪಃ ॥ 
1॥ 

ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ । 

ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋನಮಃ ॥ 2 ॥ 

2.4 ಶ್ರೀ ಶಂಕರಾಚಾರ್ಯರ ಶ್ಲೋಕ 

ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ । 

ಸೂತ್ರ ಭಾಷ್ಯಮಿದಂ ವಂದೇ ಭಗವಂತಃ ಪುನಃ ಪುನಃ ॥ 1 ॥ 

2.5 ಶ್ರೀ ರಾಘವೇಂದ್ರ ಶ್ಲೋಕ 

ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ । 

ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ॥ 1 ॥ 

2.6 ಶ್ರೀ ಶ್ರೀಧರಸ್ವಾಮಿ ಶ್ಲೋಕ 

ನಮಃ ಶಾಂತಾಯ ದಿವ್ಯಾಯಾ ಸತ್ಯಧರ್ಮ ಸ್ವರೂಪಿಣೆ । 
ಸ್ವಾನಂದಾಮ್ರತ ತ್ರಪ್ತಾಯಾ ಶ್ರೀಧರಾಯ ನಮೋ ನಮಃ ॥ 1 ॥ 


ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಶಿಷ್ಟಕಂ । 
ಶ್ರೀ ರಾಮಂ ಮಾರುತಿಂ ವಂದೇ ರಾಮ ದಾಸಂ ಚ ಶ್ರೀಧರಂ ॥ 2 ॥ 


ನಿತ್ಯ ಭಜನಾ ಪದ್ಧತಿ | 12 
2.7 ಭಜನಾ ಪ್ರಾರಂಭ 


ಭಜನೆಗೆ ಪ್ರಾರಂಭ ಮಾಡೋಣ । ಆಗಲಿ ಮೊದಲು ರಾಮಸ್ಮರಣೆ ॥ 
ರಾಮ ಭಜನೆಗೆ ನಿಂತಾಗ । ಮಾಡಬೇಕು ಲಜ್ಜಾ ತ್ಯಾಗ ॥ 

ತಾಳ ಸ್ವರವು ಹೇಗೋ ಇರಲಿ । ರಾಮನಾಮ ಬಾಯಿಗೆ ಬರಲಿ ॥ 
ಲಕ್ಷ್ಯ ಬೇಡ ರಾಗದ ಕಡೆಗೆ । ಭಕ್ತಿ ತುಂಬಲಿ ಹೃದಯದೊಳಗೆ ॥ 
ರಾಮನಾಮದ ರುಚಿಯು ಬಹಳಾ । ಮಹಾಭಾಗವತರೂ ಮರುಳಾ ॥ 
ಶ್ರೀರಾಮ ಜಯ ರಾಮ ಜಯ ಜಯ ರಾಮ । 

ಶ್ರೀರಾಮ ಜಯ ರಾಮ ಜಯ ಜಯ ರಾಮ ॥ 


ಶಾರದೇ ಪಾಹಿ ಮಾಂ ಶಂಕರ ರಕ್ಷ ಮಾಂ । 
ಶಾರದೇ ಪಾಹಿ ಮಾಂ ಶಂಕರ ರಕ್ಷ ಮಾಂ ॥ 


2.8 ಜಯ ಘೋಷ ವಾಕ್ಯಗಳು 

ವಿಘ್ನೇಶ್ವರ ಭಗವಾನ ಕೀ ಜೈ । ವಿದ್ಯಾ ಗಣಪತೀ ಕೀ ಜೈ ॥ 
ಜಗದಂಬಾ ಶಾರದಾ ಮಾತಾ ಕೀ ಜೈ ॥ 

ಜಗದ್ಗುರು ಶಂಕರಾಚಾರ್ಯ ಗುರು ಮಹಾರಾಜ ಕೀ ಜೈ ॥ 
ಅವಧೂತ ಚಿಂತನ ಶ್ರೀಗುರುದೇವ ದತ್ತ ॥ 
ವಲ್ಲೀದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಕೀ ಜೈ ॥ 
ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ॥ 
ಭವಾನೀ ಮಾತಾ ಕೀ ಜೈ ॥ 


ಜಾನಕೀ ಕಾಂತ ಸ್ಮರಣಂ ಜೈ ಜೈ ರಾಮ ರಾಮ ॥ 


13 | ನಿತ್ಯ ಭಜನಾ ಪದ್ಧತಿ 
ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ ॥ 


ಮಹಾಲಕ್ಷ್ಮೀ ಮಾತಾ ಕೀ ಜೈ ॥ 

ಹರಿಹರಾತ್ಮಕ ಚೈತನ್ಯ ಕೀ ಜೈ ॥ 

ಸಪ್ತಗಿರಿ ಒಡೆಯ ವೆಂಕಟರಮಣ ಗೋವಿಂದ ಗೋವಿಂದ ॥ 
ಲಕ್ಷ್ಮೀನರಸಿಂಹ ಭಗವಾನ ಕೀ ಜೈ ॥ 

ಪುಂಡಲೀಕ ವರದ ಹರಿ ವಿಠ್ಠಲ । ಪಂಢರಿನಾಥ ಮಹಾರಾಜ ಕೀ ಜೈ ॥ 
ಸ್ವಾಮಿಯೇ ಶರಣಮಯ್ಯಪ್ಪ । ಹರಿಹರ ಸುತನೆ ಶರಣಮಯ್ಯಪ್ಪ ॥ 
ವೀರ ಧೀರ ಶೂರ ಪರಾಕ್ರಮ ಆಂಜನೇಯ ಸ್ವಾಮಿ ಕೀ ಜೈ ॥ 
ವಿಘ್ನೇಶ್ವರಾದಿ ಸಮಸ್ತ ದೇವತಾ ಮೂರ್ತಿ ಕೀ ಜಯ್‌ ॥ 

2.9 ಪ್ರಾರ್ಥನಾ ಶ್ಲೋಕಗಳು 


ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ । 

ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಮಾಲಾ-ಸುಧಾ-ಕುಂಭ-ವಿಬೋಧಮುದ್ರಾ । ವಿದ್ಯಾವಿರಾಜತ್ಯರವಾರಿಜಾತಾಂ । 
ಅಪಾರಕಾರುಣ್ಯ ಸುಧಾಂಬುರಾಶಿಂ । ಶ್ರೀಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ 


ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ । 


ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ॥ 


ಶ್ರುತಿಸ್ಮತಿಪುರಾಣಾನಾಮಾಲಯಂ ಕರುಣಾಲಯಂ । 
ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ॥ 


ನಿತ್ಯ ಭಜನಾ ಪದ್ಧತಿ | 14 
ಅವತೀರ್ಣಶ್ಚ ಕಾಲಟ್ಯಾಂ ಕೇದಾರೇಂತರ್ಹಿತಶ್ಚ ಯಃ । 


ಷ್ಟೀಠಪ್ರತಿಷ್ಠಾತಾ ಜಯತಾಚ್ಛಂಕರೋ ಗುರುಃ ॥ 


ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ | 
ಶಿವಮಾರ್ಗ ಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ ॥ 
ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ । 
ಶಿವಸ್ಯ ಹೃದಯಂ ವಿಷ್ಣುರ್‌ ವಿಷ್ಣೋಶ್ಚ ಹೃದಯಂ ಶಿವಃ ॥ 
ಸರ್ವಮಂಗಲಮಾಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 

ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತು ತೇ ॥ 


ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ । 
ವ್ಯಾಸಾಂಬರೀಷ ಶುಕ ಶೌನಕ ಭೀಷ್ಮದಾಲ್ಫ್ಯಾನ್‌ । 
ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್‌ । 


ಧನ್ಯಾನಿಮಾನ್‌ ಪರಮಭಾಗವತಾನ್‌ ಸ್ಮರಾಮಿ ॥ 
ಹರೇರ್ನಾಮೈವ ನಾಮೈವ ನಾಮೈವ ಮಮ ಜೀವನಂ | 
ಕಲೌ ನಾಸ್ತ್ಯೇವ ನಾಸ್ತ್ಯೇವ ನಾಸ್ಕೇವ ಗತಿರನ್ಯಥಾ ॥ 
ಕಾಲಕ್ಷೇಪೋ ನ ಕರ್ತವ್ಯಃ ಕ್ಷೀಣಮಾಯುಃ ಕ್ಷಣೇ ಕ್ಷಣೇ । 
ಯಮಸ್ಯ ಕರುಣಾನಾಸ್ತಿ ಕರ್ತವ್ಯಂ ಹರಿಕೀರ್ತನಂ ॥ 


ನಾಹಂ ವಸಾಮಿ ವೈಕುಂಠೇ ಯೋಗಿನಾಂ ಹೃದಯೇ ನ ಚ । 
ಮದ್ಭಕ್ಕಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ॥ 


ವಾತ್ಸಲ್ಯಾದಭಯಪ್ರದಾನಸಮಯಾ-ದಾರ್ತಾರ್ತಿನಿರ್ವಾಪಣಾತ್‌ । 


ಔದಾರ್ಯಾದಘಶೋಷಣಾದಗಣಿತ-ಶ್ರೇಯಃಪದಪ್ರಾಪಣಾತ್‌ । 


15 | ನಿತ್ಯ ಭಜನಾ ಪದ್ಧತಿ 

ಸೇವ್ಯಃ ಶ್ರೀಪತಿರೇಕ ಏವ ಜಗತಾಂ ಸಂತ್ಯತ್ರ ಷಟ್ಸಾಕ್ಷಿಣಃ । 

ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್‌ ಪಾಂಚಾಲ್ಯಹಲ್ಯಾ ಧ್ರುವಃ ॥ 
ವೈದೇಹೀ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಡಪೇ । 

ಮಧ್ಯೇ ಪುಷ್ಪಕಮಾಸನೇ ಮಣಿಮಯೇ ವೀರಾಸನೇ ಸುಸ್ಥಿತಂ । 

ಅಗ್ರೇ ವಾಚಯತಿ ಪ್ರಭಂಜನಸುತೇ ತತ್ತ್ವಂ ಮುನಿಭ್ಯಃ ಪರಂ । 
ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ ಶ್ಯಾಮಲಂ ॥ 

ಯತ್ರ ಯತ್ರ ರಘುನಾಥ ಕೀರ್ತನಂ । ತತ್ರ ತತ್ರ ಕೃತಮಸ್ತಕಾಂಜಲಿಂ । 
ಬಾಷ್ಟವಾರಿ ಪರಿಪೂರ್ಣ ಲೋಚನಂ । ಮಾರುತಿಂ ನಮತೆ ರಾಕ್ಷಸಾಂತಕಂ ॥ 


Kokko 





3 ಶ್ರೀಗಣೇಶ ಭಜನೆಗಳು 

3.1 ಜಯ ಘೋಷ ವಾಕ್ಯ 

ವಿಘ್ನೇಶ್ವರ ಭಗವಾನ ಕೀ ಜೈ । ವಿದ್ಯಾ ಗಣಪತೀ ಕೀ ಜೈ । 
32 ಶ್ಲೋಕ - 1 


ವಕ್ರತುಂಡ ಮಹಾ ಕಾಯಾ ಕೋಟಿ ಸೂರ್ಯ ಸಮ ಪ್ರಭ | 


ನಿರ್ವಿಘ್ನಂ ಕುರುಮೇ ದೇವಾ ಸರ್ವ ಕಾರ್ಯೇಷು ಸರ್ವದಾ ॥ 3 ॥ 


ನಿತ್ಯ ಭಜನಾ ಪದ್ಧತಿ | 16 
3.3 ಭಜನೆ -1 


ರಾಗ: ನಾಟ, ತಾಳ: ಆದಿ 

ವಂದಿಪೆ ನಿನಗೆ ಗಣನಾಥಾ, ಮೊದಲೊಂದಿಪೆ ನಿನಗೆ ಗಣನಾಥಾ ॥ ಪ ॥ 
ಬಂದವಿಘ್ನಕಳೆ ಗಣನಾಥ ॥ ಅ.ಪ ॥ 

ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ 

ಸಾಧಿಸಿದ ರಾಜ್ಯ ಗಣನಾಥ ॥ ೧ ॥ 

ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ 

ಸಂದ ರಣದಲಿ ಗಣನಾಥ ॥ ೨ ॥ 

ಮಂಗಳ ಮೂರುತಿ ಸಿರಿ ರಂಗವಿಟ್ಠಲನ್ನ ಪಾದ 

ಭೃಂಗನೆ ಪಾಲಿಸೋ ಗಣನಾಥ ॥ ೩ ॥ 

3.4 ನಾಮಾವಳಿ - 1 


ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ॥ 
ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ ॥ 


35 ಶ್ಲೋಕ -2 


ಗಜಾನನಂ ಭೂತಗಣಾದಿ ಸೇವಿತಂ । ಕಪಿತ್ಚ ಜಂಬೂಫಲಸಾರ ಭಕ್ಷಿತಂ । 
ಉಮಾಸುತಂ ಶೋಕ ವಿನಾಶಕಾರಣಂ । ನಮಾಮಿ ವಿಘ್ನೇಶ್ವರ ಪಾದಪಂಕಜಂ 


Il 
3.6 ಭಜನೆ 2 


ರಾಗ: ಸೌರಾಷ್ಟ್ರ, ತಾಳ: ತ್ರಿಪುಟ 


17 | ನಿತ್ಯ ಭಜನಾ ಪದ್ಧತಿ 
ಶರಣು ಸಿದ್ದಿ ವಿನಾಯಕ ಶರಣು ವಿದ್ಯಾಪ್ರದಾಯಕ ॥ ಪ ॥ 
ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಕ ವಾಹನ ॥ ಅ.ಪ ॥ 


ನಿಟಿಲ ನೇತ್ರನ ದೇವಿಸುತನೆ ನಾಗಭೂಷಣ ಪ್ರೀಯನೇ 
ಕಟಿತಟಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರನೆ ॥ ೧ ॥ 


ಬಟ್ಟ ಮುತ್ತಿನ ಪದಕ ಹಾರನೆ ಬಾಹು ಹಸ್ತ ಚತುಷ್ಟನೆ 
ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶ ಧಾರನೆ ॥ ೨ ॥ 


ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೇ 
ಪಕ್ಷಿವಾಹನ ಶ್ರೀಪುರಂದರ ವಿಠ್ಠಲನ ನಿಜ ದಾಸನೇ ॥ ೩ ॥ 


3.7 ನಾಮಾವಳಿ -2 


ಹೇರಂಬ ಮೊರೆಯಾ ಸಿದ್ದಿ ಬುದ್ದಿ ರಮಣ । ಗಣೇಶ ವಕ್ರತುಂಡ ಅಖಂಡ 
ಭಜನಾ ॥ 


3.8 ಶ್ರೀ ಗಣೇಶ ದ್ವಾದಶನಾಮ ಸ್ತೋತ್ರ 


ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ | 

ಭಕ್ತಾವಾಸಂ ಸ್ಮರೇನ್ನಿತ್ಯಂ ಆಯುಃ ಕಾಮಾರ್ಥ ಸಿದ್ಧಯೆ ॥ 1 ॥ 
ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ । 

ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ॥ 2 ॥ 
ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ । 

ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ॥ 3 ॥ 


ನವಮಂ ಭಾಲಚಂದ್ರಂ ಚ ದಶಮಂ ತು ವಿನಾಯಕಂ । 
ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ॥ 4 ॥ 


ನಿತ್ಯ ಭಜನಾ ಪದ್ಧತಿ | 18 
ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ । 
ನಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ॥ 5॥ 


ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥೀ ಲಭತೆ ಧನಂ । 
ಪುತ್ರಾರ್ಥಿ ಲಭತೆ ಪುತ್ರಾನ್‌ ಮೋಕ್ಸಾರ್ಥಿ ಲಭತೆ ಗತಿಂ॥ 6 ॥ 
ಜಪೇತ್‌ ಗಣಪತಿಸ್ತೋತ್ರಂ ಷಡ್ಬಿರ್ಮಾಸೈಃ ಫಲಂ ಲಭೇತ್‌ । 


ಸಂವತ್ಸರೇಣ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯಃ ॥ 7 ॥ 


ಅಷ್ಟೆಭ್ಯೊ ಬ್ರಾಹ್ಮಣೇಭ್ಯಶ್ವ ಲಿಖಿತ್ವಾ ಯಃ ಸಮರ್ಪಯೇತ್‌ । 
ತಸ್ಯ ವಿದ್ಯಾ ಭವೇತ್‌ ಸರ್ವಾ ಗಣೇಶಸ್ಯ ಪ್ರಸಾದತಃ ॥ 8 ॥ 

3.9 ಶ್ರೀ ಗಣೇಶ ಪಂಚರತ್ನ ಸ್ತೋತ್ರ 

ರಚನೆ: ಆದಿ ಶಂಕರಾಚಾರ್ಯ 

ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ । 
ಕಲಾಧರಾವತಂಸಕಂ ವಿಲಾಸಿಲೋಕ ರಕ್ಷಕಂ । 

ಅನಾಯಕ್ಕೈಕ ನಾಯಕಂ ವಿನಾಶಿತೇಭ ದೈತ್ಯಕಂ । 

ನತಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ ॥ 1 ॥ 


ನತೇತರಾತಿ ಭೀಕರಂ ನವೋದಿತಾರ್ಕ ಭಾಸ್ವರಂ । 
ನಮತ್ಸುರಾರಿ ನಿರ್ಜರಂ ನತಾಧಿಕಾಪದುದ್ದರಂ । 
ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ । 
ಮಹೇಶ್ವರಂ ತಮಾಶ್ರಯೆ ಪರಾತ್ಬರಂ ನಿರಂತರಂ ॥ 2 ॥ 


ಸಮಸ್ತ ಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ । 
ದರೇತರೋದರಂ ವರಂ ವರೇಭ ವಕ್ರ್ರಮಕ್ಷರಂ । 


19 | ನಿತ್ಯ ಭಜನಾ ಪದ್ಧತಿ 
ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ | 
ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ॥ 3 ॥ 


ಅಕಿಂಚನಾರ್ತಿ ಮಾರ್ಜನಂ ಚಿರಂತನೋಕ್ತಿ ಭಾಜನಂ । 
ಪುರಾರಿ ಪೂರ್ವ ನಂದನಂ ಸುರಾರಿ ಗರ್ವ ಚರ್ವಣಂ । 
ಪ್ರಪಂಚನಾಶ ಭೀಷಣಂ ಧನಂಜಯಾದಿ ಭೂಷಣಂ । 


ಕಪೋಲ ದಾನವಾರಣಂ ಭಜೇ ಪುರಾಣ ವಾರಣಂ ॥ 4 ॥ 


ನಿತಾಂತಕಾಂತ ದಂತಕಾಂತಿಮಂತಕಾಂತಕಾತ್ಮಜಂ | 
ಅಚಿಂತ್ಯ ರೂಪಮಂತಹೀನ ಮಂತರಾಯ ಕೃಂತನಂ । 
ಹೃದಂತರೆ ನಿರಂತರಂ ವಸಂತಮೇವ ಯೋಗಿನಾಂ । 
ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ॥5 ॥ 


ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ವಹಂ । 
ಪ್ರಜಲ್ಪತಿ ಪ್ರಭಾತಕೆ ಹೃದಿ ಸ್ಮರನ್‌ ಗಣೇಶ್ವರಂ । 
ಅರೋಗತಾಮದೋಷತಾಂ ಸುಸಾಹಿತೀಂ ಸುಪುತ್ರತಾಂ । 
ಸಮಾಹಿತಾಯು ರಷ್ಟಭೂತಿಮಭ್ಯುಪೈತಿ ಸೋಚಿರಾತ್‌ ॥ 6 ॥ 
ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ । 
ನಿರಾನಂದಮಾನಂದಮದ್ವ್ವೈತಪೂರ್ಣಂ ॥ 

ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ । 

ಪರಬ್ರಹ್ಮರೂಪಂ ಗಣೇಶಂ ಭಜೇಮ ॥ 7 ॥ 


ಗುಣಾತೀತಮಾನಂ ಚಿದಾನಂದರೂಪಂ | 


ಚಿದಾಭಾಸಕಂ ಸರ್ವಗಂ ಧ್ಯಾನಗಮ್ಯಂ ॥ 


ಮುನಿಧ್ಯೇಯಮಾಕಾಶರೂಪಂ ಪರೇಶಂ । 
ಪರಬ್ರಹ್ಮರೂಪಂ ಗಣೇಶಂ ಭಜೇಮ ॥ 8 ॥ 


ಜಗತ್ಕಾರಣಂ ಕಾರಣಜ್ಞಾನರೂಪಂ । 
ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ॥ 
ಜಗದ್ವಾಪಿನಂ ವಿಶ್ವವಂದ್ಯಂ ಸುರೇಶಂ । 


ಪರಬ್ರಹ್ಮರೂಪಂ ಗಣೇಶಂ ಭಜೇಮ ॥ 9 ॥ 


Kok kok kok 





4 ಶ್ರೀ ಶಾರದಾಂಬಾ ಭಜನೆಗಳು 
4.1 ಜಯಘೋಷ ವಾಕ್ಯ 
ಜಗದಂಬಾ ಶಾರದಾ ಮಾತಾಕೀ ಜೈ ॥ 


42 ಶ್ಲೋಕ -1 


ನಿತ್ಯ ಭಜನಾ ಪದ್ಧತಿ | 20 


ಯಾ ಕುಂದೇಂದು-ತುಷಾರ-ಹಾರಧವಲಾ ಯಾ ಶುಭ್ರ-ವಸ್ತ್ರಾನ್ವಿತಾ | 
ಯಾ ವೀಣಾವರದಂಡ-ಮಂಡಿತಕರಾ ಯಾ ಶ್ವೇತಪದ್ಮಾಸನಾ ॥ 


ಯಾ ಬ್ರಹ್ಮಾಚ್ಯುತ-ಶಂಕರಪ್ರಭೃತಿಭಿ-ರ್ದೇವೈಸ್ಸದಾ ಪೂಜಿತಾ । 


ಸಾಮಾಂ ಪಾತು ಸರಸ್ವತೀ ಭಗವತೀ ನಿಃಶೇಷಜಾಡ್ಯಾಪಹಾ ॥ 


43 ಭಜನೆ -1 


ರಾಗಃ : ಭಾಗೇಶ್ವರಿ ತಾಳ : ಆದಿ 


21 | ನಿತ್ಯ ಭಜನಾ ಪದ್ಧತಿ 

ಜಯ ಜಗದೀಶ್ವರಿ ಮಾತಾ ಸರಸ್ವತಿ ಶರಣಾಗತ ಪ್ರತಿಪಾಲನಹಾರಿ ॥ 
ಚಂದ್ರಬಿಂಬ ಸಮ ವದನ ವಿರಾಜೇ ಶಶಿಮುಕುಟ ಮಾಲಾಗಲಧಾರಿ ॥ 
ವೀಣಾ ವಾಮ ಅಂಗ ಮೇ ಶೋಭೇ ಸಾಮಗೀತ ಧ್ವನಿ ಮಧುರಪ್ಯಾರಿ ॥ 
ಶ್ವೇತವಸನ ಕಮಲಾಸನ ಸುಂದರ ಸಂಗ ಸಖೀ ಶುಭ ಹಂಸಸವಾರಿ ॥ 
ಬ್ರಹ್ಮಾನಂದ ಮೇ ದಾಸ ತುಮ್ಹಾರೋ ದೇ ದರ್ಶನ ಪರ ಬ್ರಹ್ಮದುಲಾರಿ ॥ 


4.4 ನಾಮಾವಳಿ - 1 

ವಾಣಿ ಮಾಂ ಪಾಹಿ ವೀಣಾಪಾಣಿ ಮಾಂ ಪಾಹಿ । 
ವಾಣಿ ಮಾಂ ಪಾಹಿ ಪುಸ್ತಕಪಾಣಿ ಮಾಂ ಪಾಹಿ । 
45 ಶ್ಲೋಕ -2 


ನಮಸ್ತೇ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ । 
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ ॥ 


46 ಭಜನೆ -2 


ಲೋಕಮಾತೆ ವಿಮಲ ಚರಿತೆ ದೇವಿ ಶಾರದಾಂಬೆಯೆ । 
ಪಾಕಶಾಸನಾದಿವಂದ್ಯೆ ಕಮಲಭವನ ಮಡದಿಯಿ ॥ 


ಕಮಲನೇತ್ರೆ ಇಂದುವದನೆ ಕೋಮಲಾಂಗಿ ಸುಂದರಿ । 
ಭ್ರಮರವೇಣಿ ಹಂಸಗಮನೆ ಕೀರವಾಣಿ ಗುಣಮಣಿ ॥ 


ವಿದ್ಯೆಗಳಿಗೆ ಜನನಿಯಾದೆ ಮುದ್ದು ನವಿಲನೇರಿದೆ । 
ವಿದ್ಯೆಗಳನು ಕರುಣಿಸಮ್ಮ ದೀನನಾಗಿ ಬೇಡುವೆ ॥ 


ಶೃಂಗಗಿರಿಯ ಪುರನಿವಾಸೆ ಪಾಹಿ ಶಾರದಾಂಬೆಯೆ । 
ಸೆರಗನೊಡ್ಡಿ ಬೇಡಿಕೊಳುತ ಪಾದಪದ್ಮಕೆರಗುವೆ ॥ 


ನಿತ್ಯ ಭಜನಾ ಪದ್ಧತಿ | 22 
4.7 ನಾಮಾವಳಿ -2 


ಚತುರ್ಮುಖಭಾರ್ಯೇ ಮಾಂ ಪಾಹಿ । ವಾಣಿ ಸರಸ್ವತಿ ವಾಗ್ದೇವಿ ॥ 
ಅಮಲೇ ಕಮಲಾಸನಸಹಿತೇ । ಅದ್ಭುತಚರಿತೇ ಪಾಲಯಮಾಂ ॥ 
ಜಯ ಜಯ ದೇವಿ ದಯಾಲಹರಿ । ಜನನಿ ಸರಸ್ವತಿ ಪಾಲಯಮಾಂ ॥ 


48 ಶ್ಲೋಕ -3 


ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣೀ । 
ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ॥ 


4.9 ಭಜನೆ -3 
ರಾಗಃ : ಯಮನೃಲ್ಯಾಣ್‌ ತಾಳ : ಆದಿ 


ಬ್ರಹ್ಮಶಕ್ತಿ ಶ್ರೀ ಶಾರದೆಯೇ ಬ್ರಹ್ಮಜ್ಞಾನವ ಕೊಡುತಾಯೇ । 
ವೀಣಾಪಾಣಿ ಸರಸ್ವತಿಯೇ ವಾಣಿಚತುಷ್ಟಯ ರೂಪಿಣಿಯೇ ॥ 


ವಿದ್ಯಾದೇವಿ ಸರಸ್ವತಿಯೇ ವಿದ್ಯಾರ್ಥಿಗೆ ನೀನೇ ಗತಿಯೇ । 
ಸದ್ಭುದ್ಧಿಯ ನೀಯುತೆ ಜವದೀ ಸದ್ವಿದ್ಯೆಯ ಕೊಡು ಕಡುಮುದದಿ ॥ 


ಭಾರತಿ ನಿಜಭಾರತಿಯ ಕೊಡೆ ಭಾರತ ಭಕ್ಕರ ಕಾಪಾಡೆ । 


ವಾಣಿಯೇ ಪ್ರಾರ್ಥಿಸುವೆನು ಬಾರೆ ವಾಣಿ ಅಧಿಷ್ಠಾನವ ತೋರೆ ॥ 


ಪೂರೆಯನುಭವವಂ ವೈಖರಿಯಂ ಅರುಹುವೆ ನಾ ನಿನ್ನಯಕೃಪೆಯಿಂ । 
ಕರುಣದಿ ಕಾಯೆ ಸರಸ್ವತಿಯೇ ಪರಮ ಶಿವಾನಂದವ ನೀಯೆ ॥ 


4.10 ನಾಮಾವಳಿ -3 


ಶಾರದೆ ಶಾರದೆ ದಿವ್ಯಮತೀದೇ ಶಾರದೆ ॥ 


23 | ನಿತ್ಯ ಭಜನಾ ಪದ್ಧತಿ 


ಸೇರ ಸೇ kkk 





5 ಜಗದ್ಗುರು ಶಂಕರಭಗವತ್ಪಾದರ ಭಜನೆಗಳು 
5.1 ಜಯ ಘೋಷ ವಾಕ್ಯ 

ಜಗದ್ಗುರು ಶಂಕರಾಚಾರ್ಯ ಗುರು ಮಹಾರಾಜ ಕೀ ಜೈ ॥ 
52 ಶ್ಲೋಕ - 1 


ಶ್ರೀ ಶಂಕರೇತಿ ಸತತಂ ಪರಿಕೀರ್ತಯಂತಿ । 
ಪಾದಾಂಬುಜಂ ಪರಗುರೋರ್ಥದಿ ಚಿಂತಯಂತಿ ॥ 


ಯೇವೈಶ ಏವ ಸುಖಿನಃ ಪುರುಷಾ ಹಿ ಲೋಕೇ | 
ಶ್ರೀ ಶಂಕರಾರ್ಯ ಮಮ ದೇಹಿ ಪದಾವಲಂಬಂ ॥ 


5.3 ಭಜನೆ - 1 

ರಾಗಃ : ಆಭೇರೀ ತಾಳ : ಆದಿ 

ಭಜ ರೇ ಲೋಕಗುರುಂ ಮನುಜ । ಭಜ ರೇ ಲೋಕಗುರುಂ ॥ 
ಆರ್ಯಾಂಬಾಮುಖಪಂಕಜಭಾನುಂ । ಆರ್ಯಾಜಾನಿಪದಾಂಬುಜಭೃಂಗಂ ॥ 
ನಿತ್ಯಾನಿತ್ಯವಿವೇಚನಚತುರಂ । ಸತ್ಯಾದ್ವಯಚಿಚ್ಚಿಂತನನಿರತಂ ॥ 
ದಂಡಕಮಂಡಲುಮಂಡಿತಪಾಣಿಂ । ಪಂಡಿತಪಾಮರವಂದಿತಪಾದಂ ॥ 


ಶಂಕರಮಾಶ್ರಿತಜನಮಂದಾರಂ । ಕಿಂಕರಭಾರತೀತೀರ್ಥಸುಸೇವ್ಯಂ ॥ 


ನಿತ್ಯ ಭಜನಾ ಪದ್ಧತಿ | 24 
5.4 ನಾಮಾವಳಿ - 1 
ಜಗದ್ಗುರೋ ಶ್ರೀಶಂಕರ । ಮುಕ್ತಿಪ್ರದಾಯಕ ಶಂಕರ ॥ 
ವಿರಾಗಿ ಪೂಜಿತ ಶಂಕರ । ವಿಭೂತಿಭೂಷಿತ ಶಂಕರ ॥ 
ಭಾಷ್ಯಕಾರ ಶ್ರೀಶಂಕರ । ಭದ್ರಪ್ರದಾಯಕ ಶಂಕರ ॥ 
ಸದ್ಗುರುಮೂರ್ತೇ ಶಂಕರ | ಸಂಕಟವಾರಕ ಶಂಕರ ॥ 
ಶಿವಾವತಾರ ಶಂಕರ । ಶಿಷ್ಯಹಿತಂಕರ ಶಂಕರ ॥ 


5.5 ಭಜನೆ -2 [ ಶಂಕರಾಚಾರ್ಯ ಚರಿತ್ರೆ] 


ಜಗದ್ಗುರೋ ಜಯ ಜಗದ್ಗುರೋ ಶಂಕರ ದೇಶಿಕ ಜಗದ್ಗುರೋ । 
ನಿನ್ನಯ ಚರಿತೆಯ ಪಾಡುವೆ ನಾನು ಪಾಲಿಸು ನನ್ನನು ಜಗದ್ಗುರೋ ॥ 


ಲೋಕದಿ ಅವೈದಿಕ ಮತಗಳ ಖಂಡಿಸಿ ಧರ್ಮವ ಸ್ಥಾಪಿಸಬೇಕೆಂಬ । 
ದೇವದೇವರ ಪ್ರಾರ್ಥನೆಗೊಪ್ಪಿದೆ ದಕ್ಷಿಣಾಮೂರ್ತಿಯೆ ಜಗದ್ಗುರೋ ॥1॥ 


ಪರಮ ನೀನಾದರೂ ಮಾನವನಂತೆ ಧರ್ಮದ ರಕ್ಷಣೆ ಮಾಡಲು । 
ತ್ಯಜಿಸಿ ಕೈಲಾಸವ ಮೌನವ ಬಿಟ್ಟು ಧರೆಗವತರಿಸಿದೆ ಜಗದ್ಗುರೋ ॥2॥ 


ಕಾಲಟಿಯೆಂಬ ಗ್ರಾಮವು ನಿನ್ನಯ ಪಾದದ ಮೊದಲನೆ ಸ್ಪರ್ಶವನು । 
ಪಡೆದು ಪವಿತ್ರತೆ ಹೊಂದಿತು ಬೆಳಗಿತು ವಿಶ್ವಪಾಲಕ ಜಗದ್ಗುರೋ ॥3॥ 


ಶಿವಗುರು ಆರ್ಯಾಂಬೆ ಪುಣ್ಯ ದಂಪತಿ ಮಾಡಿದ ತಪವನು ಮೆಚ್ಚುತಲಿ । 
ವೈಶಾಖಶುಕ್ಲ್ಸ ಪಂಚಮಿ ದಿನದಿ ಜನ್ಮವನೆತ್ತಿದೆ ಜಗದ್ಗುರೋ ॥4॥ 


ಎಲ್ಲಾ ತಿಳಿದವನಾದರು ನೀನು ಮತ್ತೆ ತಿಳಿಯುವ ನಾಟಕಗೈದೆ । 
ಮೊದಲ ವರ್ಷವೇ ಭಾಷೆಗಳೆಲ್ಲವ ಕಲಿತ ಮಹಿಮ ನೀ ಜಗದ್ಗುರೋ ॥5॥ 


25 | ನಿತ್ಯ ಭಜನಾ ಪದ್ಧತಿ 
ಪಂಚಮವರುಷದಿ ಉಪವೀತವ ನೀ ಧರಿಸಿದೆ ನಾಲ್ಕೂ ವೇದಗಳ । 
ಎಂಟನೆ ವಯಸಲಿ ಕಂಠದಿ ಧರಿಸಿದೆ ವೇದರಕ್ಷಕ ಜಗದ್ಗುರೋ ॥6॥ 


ಭಿಕ್ಷೆಯ ಬೇಡುತ ದೀನಳು ದೈನ್ಯದಿ ನೀಡಿದ ನೆಲ್ಲಿಯ ಕಾಯಿಯನು । 
ಸೇವಿಸಿ ಸ್ವರ್ಣದ ವೃಷ್ಟಿಯಗೈದೆ ಕುಬೇರಮಿತ್ರನೆ ಜಗದ್ಗುರೋ ॥7॥ 


ಜಳಕಕೆ ತೆರಳಿ ಬಿಸಿಲಲಿ ಬಳಲಿ ಇಳೆಯಲಿ ಉರುಳಿದ ಮಾತೃವಿನ । 
ಜಳಕಕೆ ನದಿಯನು ಮನೆಗೇ ತರಿಸಿದ ಗಂಗಾಧರ ನೀ ಜಗದ್ಗುರೋ ॥8॥ 


ಪೂರ್ಣಾನದಿಯಲಿ ಮೊಸಳೆಯು ಪಾದವ ಪಿಡಿದಿಹ ನೆಪದಲಿ ತಾಯಿಯನು । 
ಒಪ್ಪಿಸಿ ಸಂನ್ಯಾಸಕೆ ಅಪ್ಪಣೆ ಪಡೆದೆ ಸತ್ಯಸ್ವರೂಪನೆ ಜಗದ್ಗುರೋ ॥9॥ 


ಇಂದ್ರಾದಿಗಳಿಗೂ ಅಪ್ಪಣೆ ಮಾಡುವ ಈಶನೆ ನೀನು ಮಾನುಷದಿ । 
ಜನನಿಯ ಅಪ್ಪಣೆ ಪಡೆಯುವ ರೂಪದಿ ಮಾರ್ಗವ ತೋರಿದೆ ಜಗದ್ಗುರೋ 
wl10u 


ಎಲ್ಲವ ತ್ಯಜಿಸಿ ಕ್ರಮಸಂನ್ಯಾಸಕೆ ಗುರುಗಳ ಹುಡುಕುತ ಧೈರ್ಯದಲಿ । 
ನರ್ಮದೆ ತೀರದಿ ಗುಹೆಯಲಿ ಕಂಡೆ ಗುರು ಗೋವಿಂದರ ಜಗದ್ಗುರೋ ॥11॥ 


ಗುರುಗಳ ಪಾದದ ಸೇವೆಯ ಗೈಯುತ ಕಲಿತಿಹೆ ಎಲ್ಲ ವಿದ್ಯೆಯನು । 
ನಿನಗೆ ನೀನೆ ಸಾಟಿಯು ಜಗದೀ ವಿದ್ಯೆಗಳೊಡೆಯ ಜಗದ್ಗುರೋ 12 


ನರ್ಮದೆನದಿಯ ರಭಸವ ತಡೆದೆ ಬಳಸಿಯೆ ನಿನ್ನಯ ಕಮಂಡಲು । 
ಸಂಸ್ಕೃತಿಸಾಗರ ದಾಟಿದ ನಿನಗೆ ಹೆಚ್ಚಿನದೇನಿದೆ ಜಗದ್ಗುರೋ ॥13॥ 


ಗುರುವಾಣತಿಯೊಳು ಕಾಶಿಯ ಸೇರಿದೆ ಶಿಷ್ಯರ ಸಂಗ್ರಹ ಮಾಡುತಲಿ । 
ವಿಶ್ವೇಶ್ವರನ ಅಪ್ಪಣೆ ಪಡೆದು ಭಾಷ್ಯವ ರಚಿಸಿದೆ ಜಗದ್ಗುರೋ ॥14॥ 


ನಿತ್ಯ ಭಜನಾ ಪದ್ಧತಿ | 26 
ಸೌಂದರ್ಯಲಹರೀ ಮೊದಲಾಗಿರುತಿಹ ನಾನಾರೂಪದ ಸ್ತೋತ್ರಗಳ । 
ರಚಿಸಿದೆ ನೀನು ನಮ್ಮಲಿ ದಯೆಯನು ತೋರಿಸಲೋಸುಗ ಜಗದ್ಗುರೋ ॥15॥ 


ಜೇನೇ ಸಿಹಿಯು ಕಬ್ಬೇ ಸಿಹಿಯು ಎನ್ನುತ ಯಾವನು ಪೇಳುವನೋ । 
ಅವನೆ ನಿನ್ನಯ ಸ್ತೋತ್ರದ ರುಚಿಯ ಸವಿಯದೆ ಹೋದವ ಜಗದ್ಗುರೋ 
॥16/ 


ಭಾಷ್ಯದ ಪಾಠವ ಗೈಯುತಲಿರಲು ಸನಿಹಕೆ ವ್ಯಾಸರು ಬಂದೊಮ್ಮೆ । 
ಕೇಳಲು ಪ್ರಶ್ನೆಗಳನುಪಮದುತ್ತರ ನೀಡಿದ ಮಹಿಮನೆ ಜಗದ್ಗುರೋ ॥17॥ 


ತಮ್ಮ ಮನೋಗತ ಭಾಷ್ಯದಿ ಕಂಡು ಆಚಂದ್ರಾರ್ಕವು ಭಾಷ್ಕವಿದು । 
ಬೆಳಗಲಿ ಎಂದು ಹರಸಿದ ವ್ಯಾಸರ ಪ್ರೀತಿಯ ಪಾತ್ರನೆ ಜಗದ್ಗುರೋ ॥18॥ 


ದುಷ್ಟ ಮತಗಳ ಖಂಡನೆಗೈದ ಕುಮಾರಿಲಭಟ್ಟಪಾದರಿಗೆ । 
ಅಂತಿಮ ಕ್ಷಣದಿ ದರುಶನ ನೀಡಿ ಪಾವನಗೊಳಿಸಿದ ಜಗದ್ಗುರೋ ॥19॥ 


ಮಂಡನರೆಂಬ ಕರ್ಮಠರನ್ನು ವಾದದಿ ಗೆಲಿದು ಮೋದದಲಿ । 
ಶಿಷ್ಯಪರಿಗ್ರಹ ಮಾಡಿ ಅವರಿಗೆ ಸಂನ್ಯಾಸ ನೀಡಿದ ಜಗದ್ಗುರೋ ॥20॥ 


ಪರಮವಿರಾಗಿ ನೀ ಕಾಪಾಲಿಕನ ಕೋರಿಕೆಯಂತೆ ಶಿರವನು ನೀಡಲು । 
ಒಪ್ಪಿದೆಯಾದರೂ ನರಸಿಂಹಕಾವಲ ಶಿಷ್ಯನೋಳ್‌ ಪಡೆದೆ ಜಗದ್ಗುರೋ ॥21॥ 


ಶೃಂಗಗಿರಿಯಲಿ ಕಪ್ಪೆಗೆ ನೆರಳನು ನೀಡುತಲಿರುವ ಸರ್ಪವನು । 
ವೀಕ್ಷಿಸಿ ಅಲ್ಲೆ ಮೊದಲನೆ ಪೀಠವ ಸ್ಥಾಪನೆಗೈದೆ ಜಗದ್ಗುರೋ ॥22॥ 


ಯಂತ್ರರಾಜದಲಿ ಶಾರದಾ ಮಾತೆಯ ಸಾನ್ನಿಧ್ಯವನು ನೆಲೆಗೊಳಿಸಿ । 
ಆಕೆಯ ಅರ್ಚನೆಗೈದೆ ಮಹಾತ್ಮನೆ ಶಾರದಾಪೂಜಕ ಜಗದ್ಗುರೋ ॥23॥ 


27 | ನಿತ್ಯ ಭಜನಾ ಪದ್ಧತಿ 
ಮೂವತ್ತೆರೆಡು ವರ್ಷದ ಅವಧಿಯ ನಿನ್ನಯ ಜೀವನ ಕಾಲದಲಿ । 
ಅನೇಕ ವರ್ಷ ಶೃಂಗಗಿರಿಯಲಿ ಪಾಠವಗೈದೆ ಜಗದ್ಗುರೋ ॥24॥ 


ತೋಟಕ ಗುರುವಿಗೆ ಜ್ಞಾನವನೆಲ್ಲವ ಒಮ್ಮೆಯೇ ನೀಡಿ ಪಾಲಿಸಿದೆ । 
ನಿನ್ನಿಂದಾಗದು ಎಂಬುದು ಲೋಕದಿ ಇಲ್ಲವೇ ಇಲ್ಲ ಜಗದ್ಗುರೋ ॥25॥ 


ಕೊಟ್ಟ ಮಾತಿಗೆ ತಪ್ಪದೆ ನೀನು ತಾಯಿಯ ಅಂತಿಮಕಾಲದಲಿ । 
ಬಳಿಯಲಿ ಇದ್ದು ವಿಷ್ಣುಲೋಕವ ದೊರಕಿಸಿಕೊಟ್ಟಿಹೆ ಜಗದ್ಗುರೋ ॥26॥ 


ಶೃಂಗೇರಿ ಬದರಿ ಪುರೀ ದ್ವಾರಕೆ ನಾಲ್ಕು ಆಮ್ನಾಯ ಪೀಠಗಳ । 
ಸ್ಥಾಪನೆಗೈದೆ ನಾಲ್ಕು ದಿಕ್ಕಲಿ ಚತುರ್ಮಠಸ್ಥಾಪಕ ಜಗದ್ಗುರೋ ॥27॥ 


ಸುರೇಶ್ವರ ತೋಟಕ ಹಸ್ತಾಮಲಕ ಪದ್ಮಪಾದ ಯತಿವರರ । 
ನಾಲ್ಕು ಪೀಠಕೆ ಗುರುಗಳಗೈದೆ ಯತಿಗಳ ಒಡೆಯ ಜಗದ್ಗುರೋ ॥28॥ 


ಕೇರಳ ರಾಜನು ನಿನ್ನಯ ಬಳಿಯಲಿ ತನ್ನಯ ನಾಟಕ ನಾಶವನು । 
ಪೇಳಲು ಮತ್ತೆ ಅವನಿಗೆ ಅವುಗಳ ನುಡಿದು ತಿಳಿಸಿದೆ ಜಗದ್ಗುರೋ ॥29॥ 


ಗೌಡಪಾದರಾ ದರ್ಶಿಸಿ ನೀನು ನಿನ್ನಯ ಭಾಷ್ಯವ ತೋರಿಸುತ । 
ಪರಮಗುರುಗಳ ತುಷ್ಟಿಯ ನೋಡಿ ತೋಷವ ಪಟ್ಟೆ ಜಗದ್ಗುರೋ ॥30॥ 


ಕಾಶ್ಮೀರಕೆ ತೆರಳಿ ವಾದಿಶ್ರೇಷ್ಠರ ನಿನ್ನಯ ವಾದದಿ ಗೆಲ್ಲುತಲಿ । 
ಸರ್ವಜ್ಞಪೀಠಕೆ ಶೋಭೆಯ ತಂದೆ ನಮ್ಮಯ ತಂದೆ ಜಗದ್ಗುರೋ ॥31॥ 


ನಿನ್ನಯ ಧಾಮವ ಹೊಂದಲು ಬಯಸಿ ತಲುಪುತ ನೀ ಕೇದಾರವನು । 
ಅಂತರ್ಧಾನವ ಹೊಂದಿದೆ ಶಿವನೇ ಅದ್ಧೈತಸ್ಥಾಪಕ ಜಗದ್ಗುರೋ ॥32॥ 


ತಂದೆಯು ನೀನೇ ತಾಯಿಯು ನೀನೇ ನೀನೇ ನನ್ನಯ ದೈವವು । 
ನಿನ್ನನು ಬಿಟ್ಟು ಗತಿ ಇನ್ಯಾರೋ ನೀನೆ ಹೇಳೋ ಜಗದ್ಗುರೋ ॥33॥ 


ನಿತ್ಯ ಭಜನಾ ಪದ್ಧತಿ | 28 
ನಿನ್ನನು ಬಿಟ್ಟು ಬೇರೇ ಗುರುವನು ಕನಸಲು ನೆನೆಯೆನು ಒಮ್ಮೆಯೂ | 
ನೀನೇ ನನ್ನಯ ಹೃದಯದಿ ಇರಲು ಯಾರಿಂದೇನೋ ಜಗದ್ಗುರೋ ॥34॥ 


ನನ್ನಯ ಕಣ್ಣಲಿ ಜನಿಸಿದ ಜಲವೂ ಎದೆಯಾ ತಲುಪುವ ಮುನ್ನವೇ । 
ನನ್ನಯ ಶೋಕವ ಹರಿಸೋ ಹರನೆ ದೀನರ ಬಂಧುವೇ ಜಗದ್ಗುರೋ ॥35॥ 


ನಿನ್ನಯ ಮೂರ್ತಿಯ ನೋಡುತ ಹಾಡುತ ಹೃದಯದಿ ಪ್ರೀತಿಯ ಮಾಡುತಲಿ । 
ಕಣ್ಣಲಿ ತೋಷದ ಬಾಷ್ಟವ ಸುರಿಸುವ ನನ್ನನು ಹರಸೋ ಜಗದ್ಗುರೋ 
॥36॥ 


Kok kok ಸೇ ಜೇ 





6 ದತ್ತಾತ್ರೇಯ ಭಜನೆಗಳು 

6.1 ಜಯ ಘೋಷ ವಾಕ್ಯ 

ಅವಧೂತ ಚಿಂತನ ಶ್ರೀಗುರುದೇವ ದತ್ತ ॥ 
62 ಶ್ಲೋಕ -1 


ಆದೌ ಬ್ರಹ್ಮಾ ಮಧ್ಯೇ ವಿಷ್ಣು-ರಂತೇ ದೇವಃ ಸದಾಶಿವಃ । 
ಮೂರ್ತಿತ್ರಯಸ್ವರೂಪಾಯ । ದತ್ತಾತ್ರೇಯ ನಮೋಸ್ತುತೇ ॥ 


6.3 ಭಜನೆ - 1 
ಗುರುದತ್ತವಿಭೋ ಶ್ರೀಶದಯಾಳೋ । ಎರಗುವೆನು ಯತೀಶ ಮಹೇಶ ॥ 


ಭಕ್ಕರಾರ್ತಿಯ ಕಳೆದು ಶ್ರೇಷ್ಠಪದವಿಯ । ಕೊಡುವಿಯೆಂಬ ಕೀರ್ತಿಯ । 
ಮೂರ್ತಿದೇವ ॥ 


29 | ನಿತ್ಯ ಭಜನಾ ಪದ್ಧತಿ 
ನಿನ್ನ ಧ್ಯಾನವ ಮಾಳ ನಾನು ಕಷ್ಟವ । ಪಡುತಲಿಹುದು ಮಾಧವ । 
ಉಚಿತವೇನೋ ॥ 


ಎಂದು ಮರಣದ ಭಯವ ಕಳೆದು ಸೌಖ್ಯದಾ । ಪದವ ಕೊಡುವೀ ಮೋಕ್ಷದ । 


ಮಹಾರಾಜಾ ॥ 


ಗಾಣಗಾಪುರಾಧೀಶ ಬಾ ಕೃಪಾಕರಾ । ಶ್ರೀಪಾದ ಗುರುವರಾ । ದಯೆಯ 
ತೋರೋ ॥ 


ಅತ್ರಿಯಷಿಸುತ ಜಗನ್ನಾಥ ಮತ್ಚಿತಾ । ಶಿವಾನಂದಸುತನುತ । ಭಜಕ ಪೋಷ 


Il 
6.4 ನಾಮಾವಳಿ - 1 

ದತ್ತಾತ್ರೇಯ ಮಮ ಶರಣಂ । ದತ್ತನಾಥ ಮಮ ಶರಣಂ । 

ತ್ರಿಗುಣಾತ್ಮಕ ತ್ರಿಗುಣಾತೀತ । ತ್ರಿಭುವನ ಪಾಲಕ ಮಮ ಶರಣಂ । 
ಶಾಶ್ವತ ಮೂರ್ತೀ ಮಮ ಶರಣಂ । ಶ್ಯಾಮ ಸುಂದರ ಮಮ ಶರಣಂ । 
ಶೇಷಾಭರಣ ಶೇಷಭೂಷಣ । ಶೇಷಶಾಯಿ ಮಮ ಶರಣಂ । 
ಷಡ್ಬುಜಮೂರ್ತೀ ಮಮ ಶರಣಂ । ಷಡ್ಫುಜ ಯತಿವರ ಮಮ ಶರಣಂ । 
ದಂಡಕಮಂಡಲು ಗದಾಪದ್ಮ । ಶಂಖಚಕ್ರಧರ ಮಮ ಶರಣಂ । 

65 ಶ್ಲೋಕ -2 


ಜಟಾಧರಂ ಪಾಂಡುರಾಂಗಂ ಶೂಲಹಸ್ತಂ ಕೃಪಾನಿಧಿಂ । 
ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೇ ॥ 


ನಿತ್ಯ ಭಜನಾ ಪದ್ಧತಿ | 30 
6.6 ಭಜನೆ -2 


ರಾಗಃ : ಮೋಹನ ತಾಳ : ಆದಿ 


ಯೋಗಿ ಮನೆಗೆ ಬಂದ । ಶ್ರೀ ಗುರುದೇವ ಮನೆಗೆ ಬಂದ । 
ಕಾಲಲಿ ಪಾದುಕೆ ಕೈಯಲಿ ದಂಡ । ಬಾಲರವಿಯ ಕಳೆಯ ॥ 


ಮಸ್ತಕದಲಿ ಜಟೆ ಶೋಭಿಸುತಲ್ಲಿ । ಕಸ್ತೂರಿ ತಿಲಕ ಚಂದನ ಹಣೆಯಲ್ಲಿ । 
ವಿಸ್ತರ ನಗುಮುಖದ ॥ 


ಜೋಲುತಿರಲು ಕೊರಳೊಳು ರುದ್ರಾಕ್ಷ । ಜೋಳಿಗೆ ಬಗಲಲಿ ತ್ರಿಲೋಕ ರಕ್ಷ । 
ಕಾಷಾಯಾಂಬರದ ॥ 


ಕುರುದ್ವೀಪದಿ ಕೃಷ್ಣೆಯ ತಟದಲ್ಲಿ । ಸರಸದಿ ವಾಸಿಪ ಶ್ರೀಪಾದಯೋಗಿ । 
ಪರಮಪುರುಷ ನೃಹರಿ ॥ 

ಭಕ್ತಕಾಮ ಕಲ್ಪದ್ರುಮನೀತ । ನಿತ್ಯಪೂರ್ಣ ಸಚ್ಚಿದಾತ್ಮ ದತ್ತ । 

ಶಂಕರ ಗುರುರೂಪ ॥ 

6.7 ನಾಮಾವಳಿ -2 

ದತ್ತಗುರೋ ಜಯ ದತ್ತಗುರೋ ದತ್ತಾತ್ರೇಯಾವಧೂತ ಗುರೋ ॥ 

6.8 ನಾಮಾವಳಿ -3 

ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ॥ 

6.9 ನಾಮಾವಳಿ - 4 


ಗುರು ದತ್ತಾತ್ರೇಯ ಶ್ರೀಪಾದರಾಯ । ನರಸಿಂಹ ಸರಸ್ವತಿ ಯತಿರಾಯ ॥ 


31 | ನಿತ್ಯ ಭಜನಾ ಪದ್ಧತಿ 
6.10 ನಾಮಾವಳಿ - 5 


ಗುರು ಹರಿ ಗುರು ಹರ ಗುರು ಬ್ರಹ್ಮ । ಸದ್ಗುರುವೇ ಸಾಕ್ಷಾತ್‌ ಪರಬ್ರಹ್ಮ ॥ 


ಸೇರ ಸೇ kkk 





7 ಸುಬ್ರಹ್ಮಣ್ಯ ಭಜನೆಗಳು 

71 ಜಯಘೋಷ ವಾಕ್ಯ 

ವಲ್ಲೀದೇವಸೇನಾ ಸಮೇತ ಸುಬ್ರಮಣ್ಯ ಸ್ವಾಮೀ ಕೀ ಜೈ ॥ 

7.2 ಶ್ಲೋಕ - 1 

ಸುಬ್ರಹ್ಮಣ್ಯಂ ದೇವಸೇನಾಧಿನಾಥಂ । ಸುತ್ರಾಮಾದ್ಛೈರಾದಿತೇಯೈಸ್ಸಮೀಡ್ಯಂ 
| 

ಗೌರೀಪುತ್ರಂ ಗರ್ವಿತೇಂದ್ರಾರಿಕಾಲಂ । ವಂದೇ ಭಕ್ತ್ಯಾ ವಾಂಛಿತಾರ್ಥಸ್ಯ 
ಸಿದ್ಧ ॥ 

73 ಭಜನೆ -1 

ರಾಗಃ : ಷಣ್ಮುಖಪ್ರಿಯಾ ತಾಳ : ಆದಿ 

ಸುಬ್ರಹ್ಮಣ್ಯಂ ಸದಾ ವಂದೇ । ಚಿಂತಿತಸಕಲೇಷ್ಟದಾನದೀಕ್ಷಂ ತಂ ॥ 


ದುಷ್ಟದೈತ್ಯವಿನಾಶನಂ | ದೇವಸೇನಾನಾಯಕಂ । ದೀನರಕ್ಷಣತತ್ಚರಂ । 


ದಯಾಪಾರಾವಾರಂ ॥ 


ಭವಭೀತಿನಿವಾರಣಂ । ಭವಾನೀಪ್ರಿಯತನಯಂ । ಭುಕ್ತಿಮುಕ್ತಿಫಲಪ್ರದಂ 
ಭಾರತೀತೀರ್ಥಸೇವಿತಂ ॥ 


ನಿತ್ಯ ಭಜನಾ ಪದ್ಧತಿ | 32 
7.4 ನಾಮಾವಳಿ - 1 


ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ । ಷಣ್ಮುಖನಾಥ ಸುಬ್ರಹ್ಮಣ್ಯಂ ॥ 
ಹರಹರ ಶಿವಶಿವ ಸುಬ್ರಹ್ಮಣ್ಯಂ । ಭಜ ಭಜ ಹರ ಹರ ಸುಬ್ರಹ್ಮಣ್ಯಂ ॥ 


ನಾಗರೂಪಧರ ಸುಬ್ರಹ್ಮಣ್ಯಂ । ನಾಗದೋಷಹರ ಸುಬ್ರಹ್ಮಣ್ಯಂ । 


ನಾದವಿಲೋಲ ಸುಬ್ರಹ್ಮಣ್ಯಂ । ಭಜ ಭಜ ಹರ ಹರ ಸುಬ್ರಹ್ಮಣ್ಯಂ! ॥ 


ಪಾರ್ವತಿ ನಂದನ ಸುಬ್ರಹ್ಮಣ್ಯಂ । ಪಾವನರೂಪ ಸುಬ್ರಹ್ಮಣ್ಯಂ । 
ಶ್ರ ಶೆ ಪ ಶೆ 


ಜ್ಞಾನ ಪ್ರದೀಪ ಸುಬ್ರಹ್ಮಣ್ಯಂ ॥ ಭಜ ಭಜ ಹರ ಹರ ಸುಬ್ರಹ್ಮಣ್ಯಂ! ॥ 


ಸುರಕುಲ ಶ್ರೇಷ್ಠ ಸುಬ್ರಹ್ಮಣ್ಯಂ । ನರಕುಲ ದೀಪಂ ಸುಬ್ರಹ್ಮಣ್ಯಂ । 


ವರಗುಣ ಶೀಲಂ ಸುಬ್ರಹ್ಮಣ್ಯಂ । ಭಜ ಭಜ ಹರ ಹರ ಸುಬ್ರಹ್ಮಣ್ಯಂ ॥ 


ವಲ್ಲಿ ಮನೋಹರ ಸುಬ್ರಹ್ಮಣ್ಯಂ । ವರದಯಾಕಾರ ಸುಬ್ರಹ್ಮಣ್ಯಂ । 


ವಲ್ಮೀಕ ವಾಸನೆ ಸುಬ್ರಹ್ಮಣ್ಯಂ । ಭಜ ಭಜ ಹರ ಹರ ಸುಬ್ರಹ್ಮಣ್ಯಂ! ॥ 


ಮಯೂರ ವಾಹನ ಸುಬ್ರಹ್ಮಣ್ಯಂ । ಕೇಯೂರ ಹಾರ ಸುಬ್ರಹ್ಮಣ್ಯಂ । 
ಸಿಂಧೂರ ತಿಲಕ ವಿರಾಜಿತ ವೇಲ । ಭಜ ಭಜ ಹರ ಹರ ಸುಬ್ರಹ್ಮಣ್ಯಂ ॥ 


ಕಾರ್ತಿಕೇಯ ಸುಬ್ರಹ್ಮಣ್ಯಂ । ಕೀರ್ತನ ಪ್ರಿಯ ಸುಬ್ರಹ್ಮಣ್ಯಂ । 


ಷಣ್ಮುಖಪ್ರಿಯನೆ ಸುಬ್ರಹ್ಮಣ್ಯಂ । ಭಜ ಭಜ ಹರ ಹರ ಸುಬ್ರಹ್ಮಣ್ಯಂ ॥ 
7.5 ನಾಮಾವಳಿ -2 

ಷಣ್ಮುಖನಾಥ ಷಣ್ಮುಖನಾಥ । ಶರವಣಭವಗುಹ ಷಣ್ಮುಖನಾಥ । 
ಶ್ರೀಶರವಣಭವ ಷಣ್ಮುಖನಾಥ । ಶಿವಶರವಣಭವ ಷಣ್ಮುಖನಾಥ ॥ 
ಶಿವಶರವಣಭವ ಷಣ್ಮುಖನಾಥ । ಗುಹಶರವಣಭವ ಷಣ್ಮುಖನಾಥ । 
ಗುಹಶರವಣಭವ ಷಣ್ಮುಖನಾಥ | ಗುರುಶರವಣಭವ ಷಣ್ಮುಖನಾಥ ॥ 


33 | ನಿತ್ಯ ಭಜನಾ ಪದ್ಧತಿ 
7.6 ನಾಮಾವಳಿ -3 


ವಲ್ಲೀ ನಾಯಕ ವೇಲಾಯುಧಧರ । ಶಂಕರತನಯ ವೇಲ್ಮುರುಗ ॥ 


kkk ೫ ೫ ಜೇ 





8 ಶಿವ ಭಜನೆಗಳು 


81 ಜಯ ಘೋಷ ವಾಕ್ಯ 
ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ॥ 


82 ಶ್ಲೋಕ - 1 

ವಾಗರ್ಥಾವಿವ ಸಂಪೃಕ್ಕ್‌ | ವಾಗರ್ಥಪ್ರತಿಪತ್ತಯೇ । 
ಜಗತಃ ಪಿತರೌ ವಂದೇ । ಪಾರ್ವತೀಪರಮೇಶ್ವರ್‌ ॥ 
8.3 ಭಜನೆ-1 

ರಾಗಃ : ಪಂತುವರಾಳಿ ತಾಳ : ರೂಪಕಂ 


ಶಂಭೋಮಹಾದೇವ ಶಂಕರ ಗಿರಿಜಾರಮಣ ॥ 


ಶಂಭೋ ಮಹಾದೇವ ಶರಣಾಗತಜನರಕ್ಷಕ । 
ಅಂಭೋರುಹಲೋಚನ ಪದಾಂಬುಜ ಭಕ್ತಿಂ ದೇಹಿ ॥ 


ಪರಮದಯಾಕರ ಮೃಗಧರ ಹರ ಗಂಗಾಧರ ಧರಣೀ 
ಧರಭೂಷಣ ತ್ಯಾಗರಾಜವರ ಹೃದಯನಿವಾಸ 

ಸುರಬ್ಭಂದ ಕಿರೀಟಮಣಿವರ ನೀರಾಜಿತಪಾದ ಗೋ- 
ಪುರವಾಸ ಸುಂದರೇಶ ಗಿರೀಶ ಪರಾತ್ಚರ ಭವಹರ ॥ 


ನಿತ್ಯ ಭಜನಾ ಪದ್ಧತಿ | 34 
8.4 ನಾಮಾವಳಿ - 1 
ಶಂಕರ ಸದಾಶಿವ ಸಭಾಪತೇ ಮನೋಹರ । 
ಚಂದ್ರಶೇಖರ ಜಟಾಧರ ಉಮಾಮಹೇಶ್ವರ ॥ 
85 ಶ್ಲೋಕ -2 
ವಂದೇ ಶಂಭು ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ । 
ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ॥ 5 ॥ 


ವಂದೇ ಸೂರ್ಯ ಶಶಾಂಕ ವಹ್ನಿನಯನ ವಂದೇ ಮುಕುಂದ ಪ್ರಿಯಂ । 
ವಂದೇ ಭಕ್ಕಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ॥ 6 ॥ 


8.6 ಭಜನೆ -2 
ಭೋಲೇನಾಥ ಉಮಾಪತೇ ಶಂಭೋಶಂಕರ ಪಶುಪತೇ ಜೈ 


ನಂದಿವಾಹನ ನಾಗಭೂಷಣ ಚಂದ್ರಶೇಖರ ಜಟಾಧರ । 
ಗಂಗಾಧರ ಗೌರೀಮನೋಹರ ಗಿರಿಜಾಕಾಂತ ಮಹಾದೇವ ಹರ ॥ 


ತ್ರಿಶೂಲಪಾಣೇ ಜ್ಯೋತಿಪ್ರಕಾಶ ವಿಭೂತಿಸುಂದರ ಪರಮೇಶ । 
ಶ್ಮಶಾನವಾಸ ಚಿದಂಬರೇಶ ನೀಲಕಂಠ ಮಹಾದೇವ ಹರ ॥ 


ಕೈಲಾಸವಾಸ ಕನಕಸಭೇಶ ಗೌರೀಮನೋಹರ ವಿಶ್ವೇಶ । 
ಡಂ ಡಂ ಡಂ ಡಂ ಡಮರುಗನಾಥ ಪಾರ್ವತಿರಮಣ ಸದಾಶಿವ ಹರ ॥ 


8.77 ನಾಮಾವಳಿ -2 
ಓಂ ಶಿವ ಓಂ ಶಿವ, ಪರಾತ್ಚರಾ ಶಿವ ಓಂಕಾರ ಶಿವ ತವ ಶರಣಂ । 
ನಮಾಮಿ ಶಂಕರ ಭಜಾಮಿ ಶಂಕರ ಉಮಾಮಹೇಶ್ವರ ತವ ಶರಣಂ ॥ 7 ॥ 


35 | ನಿತ್ಯ ಭಜನಾ ಪದ್ಧತಿ 


ಸೇರ ಸೇ kkk 





9 ದುರ್ಗಾ ಭಜನೆಗಳು 


9.1 ಜಯ ಘೋಷ ವಾಕ್ಯ 
ಭವಾನೀ ಮಾತಾ ಕೀ ಜಯ । 


92 ಶ್ಲೋಕ-1 
ಸರ್ವಸ್ವರೂಪೇ ಸರ್ವೇಶೇ ಸರ್ವ ಶಕ್ತಿ ಸಮನ್ವಿತೇ । 
ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ॥ 


9.3 ಭಜನೆ - 1 

ಹೇ ಜನನಿ ಜಗದಂಬೇ ನಿನ್ನಡಿಗೆ ಶರಣೆಂಬೆ । 
ಮೂರ್ಜಗವನಾಡಿಸುವ ಸೂತ್ರಧಾರಿಣಿ ನಿನ್ನ । 
ಪೂಜಿಸುತ ವಂದಿಸುತ ಬಾಗುವೆವು ನಾವ್‌ ಮುನ್ನ ॥1॥ 


ಗಿರಿಜಾತೇ ನಿನ್ನಡಿಯ ನಂಬಿರುವ ಭಕ್ತರಿಗೆ । 
ಕೊಡೆಯಿಂದ ಮರೆಮಾಡು ಮರೆಯಲಾರೆನು ತಾಯೆ ॥2॥ 


ಕರುಣಿಸುತ ನೀನೊಲಿಯೆ ಕಲ್ಲು ಕರಗುವುದಮ್ಮ । 
ಸುರವಿನುತೆ ನೀ ಮುನಿಯೆ ಬ್ರಹ್ಮಾಂಡವಿರದಮ್ಮಾ ॥3॥ 


9.4 ನಾಮಾವಳಿ - 1 
ಪರ್ವತರಾಜಕುಮಾರಿ ಭವಾನಿ । ಭಂಜಯ ಕೃಪಯಾ ಮಮ ದುರಿತಾನಿ । 
ಆರಣಿ ನಾರಣಿ ಪೂರಣಿ ಕಾರಣಿ । ತ್ರಿಪುರಸುಂದರಿ ದೇವಿ ಮೀನಾಕ್ಷಿ ॥ 


ನಿತ್ಯ ಭಜನಾ ಪದ್ಧತಿ | 36 
9.5 ಶ್ಲೋಕ -2 
ನಮೋ ದೇವ್ಟೈ ಮಹಾದೇವೈೈ ಶಿವಾಯೈ ಸತತಂ ನಮಃ । 


ನಮಃ ಪ್ರಕೃತ್ಯೈ ಭದ್ರಾಯ್ಕೆ ನಿಯತಾಃ ಪ್ರಣತಾಃಸ್ಮತಾಂ ॥ 


9.6 ಭಜನೆ -2 


ರಾಗಃ : ದುರ್ಗಾ ತಾಳ : ಆದಿ 

ಜಯ ದುರ್ಗೇ ದುರ್ಗತಿ ಪರಿಹಾರಿಣಿ । ಶುಂಭವಿದಾರಿಣಿ ಮಾತಾ ಭವಾನಿ ॥ 
ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ | ಜಗಜನನೀ ಚತುರ್ವೇದ ಬಖಾನಿ ॥ 
ಬ್ರಹ್ಮಾಶಿವ ಹರಿ ಅರ್ಚನ ಕೀನ್ಹೋ । ಧ್ಯಾನಧರತ ಸುರ ನರ ಮುನಿ ಜಾನಿ ॥ 
ಅಷ್ಟಭುಜಾಕರ ಖಡ್ಗವಿರಾಜೇ | ಸಿಂಹಸವಾರ ಸಕಲ ವರದಾನಿ ॥ 
ಬ್ರಹ್ಮಾನಂದ ಶರಣಮೇ ಆಯೋ । ಭವಭಯ ನಾಶಕರೋ ಮಹಾರಾಣೀ ॥ 


9.7 ನಾಮಾವಳಿ -2 
ಜಯ ಜಯ ಭವಾನಿ ಜಯ ದುರ್ಗೇ ಅಂಬ ಭಾವಾನಿ ಜಯ ದುರ್ಗೇ । 
ಭವಭಯ ನಾಶಿನಿ ಜಯ ದುರ್ಗೇ ಮುಕ್ತಿಪ್ರದಾಯಿನಿ ಜಯ ದುರ್ಗೇ ॥ 


9.8 ಶ್ಲೋಕ -3 

ಶಿವಃ ಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ । 
ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ॥ 
ಅತಸ್ವ್ವಾಮಾರಾಧ್ಯಾಂ ಹರಿಹರ-ವಿರಿಂಚಾದಿಭಿರಪಿ । 
ಪ್ರಣಂತುಂ ಸ್ತೋತುಂ ವಾ ಕಥಮ-ಕೃತಪುಣ್ಯಃ ಪ್ರಭವತಿ ॥ 
9.9 ಭಜನೆ -3 

ರಾಗಃ : ನಾಗಗಾಂಧಾರೀ ತಾಳ : ರೂಪಕ 


37 | ನಿತ್ಯ ಭಜನಾ ಪದ್ಧತಿ 
ಸರಸಿಜನಾಜನಾಭಸೋದರಿ ಶಂಕರಿ ಪಾಹಿಮಾಂ । 
ವರದಾಭಯಕರಕಮಲೇ ಶರಣಾಗತ ವತ್ಸಲೇ ॥ 


ಪರಂಧಾಮ ಪ್ರಕೀರ್ತಿತೇ ಪಶುಪಾಶವಿಮೋಚಿಕೇ । 
ಪನ್ನಗಾಭರಣಯುತೇ ನಾಗ-ಗಾಂಧಾರೀ ಪೂಜಿತಾಬ್ದಪದೇ ॥ 

ಸದಾ ನಂದಿತೇ ಸಂಪದೇ । ವರಗುರುಗುಹ ಜನನಿ ಮದಶಮನಿ । 
ಮಹಿಷಾಸುರ ಮರ್ದಿನಿ ಮಂದಗಮನಿ । ಮಂಗಳ ವರ ಪ್ರದಾಯಿನಿ ॥ 


9.10 ನಾಮಾವಳಿ - 3 
ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾಂ । 
ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ ಆನಂದರೂಪಿಣಿ ಪಾಲಯ ಮಾಂ ॥ 


9.11 ಶ್ಲೋಕ -4 

ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ ॥ 
9.12 ಭಜನೆ -4 

ಹಿಮಾದ್ರಿ ಸುತೇ ಪಾಹಿ ಮಾಂ ವರದೇ ಪರ ದೇವತೇ । 


ಸುಮೇರು ಮಧ್ಯ ವಾಸಿನಿ ಶ್ರೀ ಕಾಮಾಕ್ಷಿ ॥ 
ಶ್ಯಾಮ ಕೃಷ್ಣ ಸೋದರಿ ಗೌರಿ ಪರಮೇಶ್ವರಿ । 
ಗಿರಿಜೇ ನೀಲ ವೇಣಿ ಕೀರ ವಾಣಿ ಶ್ರೀ ಲಲಿತೇ ॥ 


9.13 ನಾಮಾವಳಿ - 4 
ಅಂಬಾ ಪೊರೆ ದೇವಿ ಪೊರೆ । ಅಂಬಾ ಮೂಕಾಂಬಾ ಜಗದಂಬಾ ಪೊರೆ ॥ 


Kokko 





ನಿತ್ಯ ಭಜನಾ ಪದ್ಧತಿ | 38 


10 ಶ್ರೀರಾಮ ಭಜನೆಗಳು 
10.1 ಜಯ ಘೋಷ ವಾಕ್ಯ 
ಜಾನಕೀ ಕಾಂತ ಸ್ಮರಣಂ ಜಯ ಜಯ ರಾಮ ರಾಮ | 


10.2 ಶ್ಲೋಕ - 1 
ಶ್ರೀ ರಾಮ ರಾಮ ರಾಮೇತೀ ರಮೇ ರಾಮೇ ಮನೋರಮೇ | 
ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ ॥ 1 ॥ 


ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ । 
ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ॥ 


10.3 ಭಜನೆ - 1 
ರಾಗಃ : ಯಮನ ಕಲ್ಯಾಣಿ ತಾಳ : ಮಿಶ್ರ ಚಾಪು 


ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವಭಯದಾರುಣಂ । 
ನವಕಂಜಲೋಚನ ಕಂಜಮುಖ ಕರ-ಕಂಜ ಪದ ಕಂಜಾರುಣಂ ॥ 


ಕಂದರ್ಪ ಅಗಣಿತ ಅಮಿತ ಛವಿ ನವ-ನೀಲನೀರದ ಸುಂದರಂ । 
ಪಟ ಪೀತ ಮಾನಹು ತಡಿತ ರುಚಿ ಶುಚಿ ನೌಮಿ ಜನಕಸುತಾವರಂ ॥ 


ಭಜ ದೀನಬಂಧು ದಿನೇಶ ದಾನವ ದೈತೈವಂಶನಿಕಂದನಂ । 
ರಘುನಂದ ಆನಂದಕಂದ ಕೋಶಲ-ಚಂದ ದಶರಥ ನಂದನಂ ॥ 


ಶಿರಮುಕುಟ ಕುಂಡಲ ತಿಲಕ ಚಾರು ಉದಾರು ಅಂಗವಿಭೂಷಣಂ । 
ಆಜಾನುಭುಜ ಶರಚಾಪಧರ ಸಂಗ್ರಾಮ-ಜಿತಖರದೂಷಣಂ ॥ 


39 | ನಿತ್ಯ ಭಜನಾ ಪದ್ಧತಿ 
ಇತಿ ವದತಿ ತುಲಸೀದಾಸ ಶಂಕರ ಶೇಷಮುನಿಮನರಂಜನಂ । 
ಮಮ ಹೃದಯಕಂಜ ನಿವಾಸ ಕುರು ಕಾಮಾದಿ ಖಲದಲ ಗಂಜನಂ ॥ 


10.4 ನಾಮಾವಳಿ - 1 


ಶ್ರೀರಾಂ ಜಯ ರಾಂ ಜಯ ಜಯ ರಾಂ । 


ಶ್ರೀರಾಂ ಜಯ ರಾಂ ಜಯ ಜಯ ರಾಂ ॥ 


10.5 ಶ್ಲೋಕ - 2 
ಆದೌ ರಾಮತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನಂ । 


ವೈದೇಹೀಹರಣಂ ಜಟಾಯುಮರಣಂ ಸುಗ್ರೀವಸಂಭಾಷಣಂ ॥ 


ವಾಲೀನಿರ್ದಲನಂ ಸಮುದ್ರತರಣಂ ಲಂಕಾಪುರೀದಾಹನಂ । 
ಪಶ್ಚಾದ್ರಾವಣಕುಂಭಕರ್ಣಹನನಂ ಏತದ್ಧಿರಾಮಾಯಣಂ ॥ 


10.6 ಭಜನೆ -2 
ರಾಗಃ : ಸಿಂಧುಭೈರವಿ ತಾಳೆ: ಆದಿ ತಿಸ್ರ ಗತಿ 


ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ । 
ಬರಲಿ ರಾಮನಾಮ ಸದಾ ಬರಲಿ ಕೃಷ್ಣನಾಮ ॥ 


ಸತತ ನಿನ್ನ ಚರಣಸೇವೆ ಎನಗೆ ಕೋಡು ರಾಮ | 
ನಿನ್ನ ನಾಮ ನೆನೆವುದಕೆ ಎನಗೆ ಮನವ ನೀಡೋ ॥ 


ನಾ ನಿನ್ನ ನಂಬಿದೆ ಶ್ರೀರಾಮಚಂದ್ರ ಕಾಯೋ । 
ರಾಮ ನಿನ್ನ ನಾಮ ರೂಪ ನೇಮದಿಂದ ಭಜಿಸುವೆ ॥ 


ಕಾಮಿತಾರ್ಥವೀವ ಮೂಲ ನಾರಾಯಣ ನಮಿಪೆನು ॥ 


ನಿತ್ಯ ಭಜನಾ ಪದ್ಧತಿ | 40 
10.7 ನಾಮಾವಳಿ - 2 


ರಘುಪತಿ ರಾಘವ ರಾಜಾರಾಂ । ಪತೀತ ಪಾವನ ಸೀತಾರಾಂ ॥ 
10.8 ಶ್ಲೋಕ -3 


ರಾಮೋ ರಾಜಮಣಿಃ ಸದಾ ವಿಜಯತೇ ರಾಮಂ ರಮೇಶಂ ಭಜೇ । 
ರಾಮೇಣಾಭಿಹತಾ ನಿಶಾಚರಚಮೂ ರಾಮಾಯ ತಸ್ಮೈ ನಮಃ ॥ 


ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಕ್ಯಹಂ | 
ರಾಮೇ ಚಿತ್ತಲಯಃ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ ॥ 


10.9 ಭಜನೆ -3 


10.10ನಾಮಾವಳಿ - 3 


ಹರೇ ರಾಮ ಹರೇ ರಾಮಾ ರಾಮ ರಾಮಾ ಹರೇ ಹರೇ | 
ಹರೇ ಕೃಷ್ಣ ಹರೇ ಕೃಷ್ಣಾ ಕೃಷ್ಣ ಕೃಷ್ಣಾ ಹರೇ ಹರೇ ॥ 


ಸೇರ ಸೇ kkk 





11 ಶ್ರೀ ಕೃಷ್ಣ ಭಜನೆಗಳು 
11.1 ಜಯ ಘೋಷ ವಾಕ್ಯ 


ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ ॥ 


41 | ನಿತ್ಯ ಭಜನಾ ಪದ್ಧತಿ 
11.2 ಶ್ಲೋಕ - 1 


ಸುದೇವಸುತಂ ದೇವಂ ಕಂಸಚಾಣೂರ ಮರ್ದನಂ । 
ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ॥ 


11.3 ಭಜನೆ - 1 
ರಾಗಃ : ಕುರಂಜಿ ತಾಳ : ಆದಿ 


ಬ್ರೂಹಿ ಮುಕುಂದೇತಿ ಹೇ ರಸನೇ ಪಾಹಿ ಮುಕುಂದೇತಿ ॥ 
ಕೇಶವ ಮಾಧವ ಗೋವಿಂದೇತಿ ಕೃಷ್ಣಾನಂದ ಸದಾನಂದೇತಿ ॥ 
ರಾಧಾರಮಣ ಹರೇರಾಮೇತಿ ರಾಜೀವಾಕ್ಷ ಘನಶ್ಯಾಮೇತಿ ॥ 
ಗರುಡಗಮನ ನಂದಕಹಸ್ತೇತಿ ಖಂಡಿತದಶಕಂಧರಮಸ್ತೇತಿ ॥ 
ಅಕ್ರೂರಪ್ರಿಯ ಚಕ್ರಧರೇತಿ ಹಂಸನಿರಂಜನ ಕಂಸಹರೇತಿ ॥ 


11.4 ನಾಮಾವಳಿ - 1 
ರಾಧೇ ರಾಧೇ ರಾಧೇ ರಾಧೇ, ರಾಧೇ ಗೋವಿಂದ । ವೃಂದಾವನ ಚಂದ । 
ಅನಾಥ ನಾಥ ದೀನ ಬಂಧೋ, ರಾಧೇ ಗೋವಿಂದ ॥ 


ಪುರಾಣ ಪುರುಷ ಪುಣ್ಯ ಶ್ಲೋಕ, ರಾಧೇ ಗೋವಿಂದ । 
ನಂದ ಕುಮಾರ ನವನೀತ ಚೋರ, ರಾಧೇ ಗೋವಿಂದ 


ಯಶೋದಬಾಲ ಯದುಕುಲ ತಿಲಕ, ರಾಧೇ ಗೋವಿಂದ 
ಕಾಲಿಯ ನರ್ತನ ಕಂಸ ನಿಷೂದನ, ರಾಧೇ ಗೋವಿಂದ 


ಗೋಪೀ ಮೋಹನ ಗೋವರ್ಧನ ಧರ ರಾಧೇ ಗೋವಿಂದ 


ರಾಧಾ ವಲ್ಲಭ ರುಕ್ಮಿಣೀ ಕಾಂತ ರಾಧೇ ಗೋವಿಂದ 


ನಿತ್ಯ ಭಜನಾ ಪದ್ಧತಿ | 4 
ವೇಣು ವಿಲೋಲ ವಿಜಯ ಗೋಪಾಲ, ರಾಧೇ ಗೋವಿಂದ 


ಭಕ್ತ ವತ್ಸಲ ಭಾಗವತ ಪ್ರಿಯ, ರಾಧೇ ಗೋವಿಂದ 
ಪಂಢರೀನಾಥಾ ಪಾಂಡುರಂಗಾ ರಾಧೇ ಗೋವಿಂದ 
11.5 ಶ್ಲೋಕ -2 


ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ । 
ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ॥ 


11.6 ಭಜನೆ -2 
ರಾಗಃ : ಕುರಂಜಿ ತಾಳ : ಆದಿ ತಿಸ್ರ ಗತಿ 


ಜಯ ಜನಾರ್ದನ ಕೃಷ್ಣ ರಾಧಿಕಾಪತೇ । ಜನ ವಿಮೋಚನ ಕೃಷ್ಣ ಜನ್ಮ 
ಮೋಚನ । 

ಗರುಡ ವಾಹನ ಕೃಷ್ಣ ಗೋಪಿಕಾ ಪತೇ । ನಯನ ಮೋಹನ ಕೃಷ್ಣ 
ನೀರಜೇಕ್ಷಣ ॥ 


ಸುಜನ ಬಾಂಧವ ಕೃಷ್ಣ ಸುಂದರಾಕೃತೆ । ಮದನ ಕೋಮಲ ಕೃಷ್ಣ ಮಾಧವ 
ಹರೇ। 
ಸುಮತೀ ಪತೇ ಕೃಷ್ಣ ವಾಸವಾನುಜ । ವರಗುಣಾಕರ ಕೃಷ್ಣ ವೈಷ್ಣವಾಕೃತೆ 


ಸುರುಚಿರಾನನ ಕೃಷ್ಣ ಶೌರ್ಯವಾರಿಧೇ । ಮುರಹರ ವಿಭೋ ಕೃಷ್ಣ 
ಮುಕ್ತಿದಾಯಕ। 

ವಿಮಲಪಾಲಕ ಕೃಷ್ಣ ವಲ್ಲಭೀಪತೇ । ಕಮಲಲೋಚನಾ ಕೃಷ್ಣ 
ಕಾಮ್ಯದಾಯಕ ॥ 


43 | ನಿತ್ಯ ಭಜನಾ ಪದ್ಧತಿ 

ವಿಮಲಗಾತ್ರನೇ ಕೃಷ್ಣ ಭಕ್ತವತ್ಸಲ । ಚರಣ ಪಲ್ಲವಂ ಕೃಷ್ಣ ಕರುಣ 
ಕೋಮಲಂ । 

ಕುವಲೈಯೈಕ್ಷಣ ಕೃಷ್ಣ ಕೋಮಲಾಕೃತೆ | ತವ ಪದಾಂಬುಜಂ ಕೃಷ್ಣ 


ಶರಣಮಾಶ್ರಯೆ ॥ 


ಭುವನ ನಾಯಕ ಕೃಷ್ಣ ಪಾವನಾಕೃತೆ | ಗುಣಗಣೋಜ್ಜಲಾ ಕೃಷ್ಣ 
ನಳಿನಲೋಚನ । 
ಪ್ರಣಯವಾರಿಧೆ ಕೃಷ್ಣ ಗುಣಗಣಾಕರ । ದಾಮಸೋದರ ಕೃಷ್ಣ ದೀನ ವತ್ಸಲ 


ಕಾಮಸುಂದರ ಕೃಷ್ಣ ಪಾಹಿ ಸರ್ವದಾ । ನರಕನಾಶನ ಕೃಷ್ಣ ನರಸಹಾಯಕ | 
ದೇವಕೀಸುತ ಕೃಷ್ಣ ಕಾರುಣ್ಯಾಂಭುದೇ । ಕಂಸನಾಶನ ಕೃಷ್ಣ ದ್ವಾರಕಾಸ್ಥಿತ 


ಪಾವನಾತ್ಮಕ ಕೃಷ್ಣ ದೇಹಿ ಮಂಗಳಂ । ತ್ವತ್‌ ಪದಾಂಬುಜಂ ಕೃಷ್ಣ ಶ್ಯಾಮ 
ಕೋಮಲಂ । 

ಭಕ್ತವತ್ಸಲ ಕೃಷ್ಣ ಕಾಮ್ಯದಾಯಕ । ಪಾಲಿಸೆನ್ನನೂ ಕೃಷ್ಣ ಶ್ರೀಹರಿ ನಮೋ 
I 

ಭಕ್ತದಾಸನ ಕೃಷ್ಣ ಹರಸು ನೀ ಸದಾ । ಕಾದು ನಿಂತೆನಾ ಕೃಷ್ಣ ಸಲಹೆಯಾ 
ವಿಭೋ 

ಗರುಡ ವಾಹನ ಕೃಷ್ಣ ಗೋಪಿಕಾ ಪತೇ । ನಯನ ಮೋಹನ ಕೃಷ್ಣ 
ನೀರಜೇಕ್ಷಣ ॥ 


ನಿತ್ಯ ಭಜನಾ ಪದ್ಧತಿ | 44 
11.7 ನಾಮಾವಳಿ - 2 
ಗೋವಿಂದ ಮಾಧವ ಗೋಪಾಲ ಕೇಶವ । 
ಜಯ ನಂದ ಮುಕುಂದ ನವನೀತಚೋರ ರಾಧೇ ಗೋವಿಂದ ॥ 


ಗಿರಿಧಾರಿ ಗಿರಿಧಾರಿ ಜಯ ರಾಧೇ ಗೋವಿಂದ । 
ಘನ ಶ್ಯಾಮ ಶ್ಯಾಮ ಶ್ಯಾಮ ಶ್ಯಾಮ ರಾಧೇಗೋವಿಂದನಾ ॥ 


11.8 ಶ್ಲೋಕ -3 
ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ । 
ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ॥ 


11.9 ಭಜನೆ -3 


ರಾಗಃ : ಬೇಹಾಕ ತಾಳ : ಆದಿ 
ನಾರಾಯಣ ತೇ ನಮೋ ನಮೋ ಭವ । ನಾರದ ಸನ್ನುತ ನಮೋ ನಮೋ ॥ 


ಮುರಹರ ನಗಧರ ಮುಕುಂದ ಮಾಧವ । ಗರುಡಗಮನ ಪಂಕಜನಾಭ | 
ಪರಮಪುರುಷ ಭವಭಂಜನ ತೇ ನಮೋ । ನರಮೃಗಶರೀರ ನಮೋ ನಮೋ ॥ 


ಜಲಧಿ ಶಯನ ರವಿಚಂದ್ರವಿಲೋಚನ | ಜಲರುಹ ಭವನುತ ಚರಣಯುಗ । 
ಬಲಿಬಂಧನ ಗೋಪೀಜನ ವಲ್ಲಭ । ನಳಿನೋದರ ತೇ ನಮೋ ನಮೋ ॥ 


ಆದಿದೇವ ಸಕಲಾಗಮ ಪೂಜಿತ | ಯಾದವ ಕುಲ ಮೋಹನ ರೂಪ ॥ 
ವೇದೋದ್ಧರ ಶ್ರೀವೆಂಕಟನಾಯಕ । ನಾದಪ್ರಿಯ ತೇ ನಮೋ ನಮೋ ॥ 


11.10ನಾಮಾವಳಿ -3 


ಗೋವಿಂದ ಗೋವಿಂದ ಗೋಪಾಲ ರಾಧಾರಮಣ 


kkk ೫ ಜೇ ಜೇ 





45 | ನಿತ್ಯ ಭಜನಾ ಪದ್ಧತಿ 

12 ಮಹಾಲಕ್ಷ್ಮೀ ಭಜನೆಗಳು 
12.1 ಜಯ ಘೋಷ ವಾಕ್ಯ 
ಮಹಾಲಕ್ಷ್ಮೀ ಮಾತಾ ಕೀ ಜೈ । 
12.2 ಶ್ಲೋಕ - 1 


ಅಂಗಂ ಹರೇಃ ಪುಲಕ ಭೂಷಣ-ಮಾಶ್ರಯಂತೀ । 
ಭೃಂಗಾಂಗನೇವ ಮುಕುಲಾ-ಭರಣಂ ತಮಾಲಂ ॥ 


ಅಂಗೀಕೃತಾಖಿಲವಿಭೂತಿ-ರಪಾಂಗಲೀಲಾ । 
ಮಾಂಗಲ್ಯದಾಸ್ತು ಮಮ ಮಂಗಲದೇವತಾಯಾಃ ॥ 


12.3 ಭಜನೆ - 1 
ರಾಗಃ : ಕೇದಾರಗೌಳ ತಾಳ : ತ್ರಿಪುಟ 
ಬಾರೆ ಶ್ರೀಲಕ್ಷ್ಮೀದೇವೀ ಕಾರುಣ್ಯದೀ ॥ 


ಘೋರ ಚಿಂತೆಯೊಳು ಸಂಸಾರಿ ನಾನಿರುವೆನೆ । 
ದಾರಿದ್ರ್ಯ ಕೆಟ್ಟದು ಯಾರು ಕೇಳರು ತಾಯೇ ॥ 


ಲೋಕದೊಳಿಹೆ ನಾನು ಲೋಕ ಮಾತೆಯು ನೀನು । 
ಯಾಕೆ ಬಳಲಿಸುವಿಯೇ ಸಾಕಿನ್ನು ಬೇಗನೇ ॥ 


ಹರಿ ಜಾಯೆ ನೀ ಬ್ರಹ್ಮ ಬರಹವ ತಪ್ಪಿಸಿ । 
ಕರುಣದಿಂದೆನಗೀಗ ಪರಮೈಶ್ಚರ್ಯವ ಕೊಡೇ ॥ 


ಆನೆ ಕುದುರೆ ಸಹ ಯಾನದಿ ಕುಳಿತೀಗ । 
ಬಾ ನನ್ನ ತಾಯಿಯೇ ನಾನಾರತಿಯ ಮಾಳ್ದೇ ॥ 


ಪಲ್ಲಕ್ಕಿ ಇಳಿದು ಬಾ ಮೆಲ್ಲನೀ ಮನೆಯೋಳು । 
ಫುಲ್ಲ ಲೋಚನೆಯೇ ನೀನಿಲ್ಲೀ ಕೂಡೇ ತಾಯೇ ॥ 


ಇಂದಿರೆ ನೀದಯದಿಂದ ಬಂದಿಯಾ ದೇವೀ । 
ಇಂದು ಪೂಜಿಪೆ ಶಿವಾನಂದನ ಜಾಯೆಯೇ ॥ 
12.4 ನಾಮಾವಳಿ - 1 

ಲಕ್ಷ್ಮೀ ಮಾಂ ಪಾಹಿ ಮಹಾಲಕ್ಷ್ಮೀ ಮಾಂ ಪಾಹಿ । 
ಲಕ್ಷ್ಮೀ ಮಾಂ ಪಾಹಿ ವರಲಕ್ಷ್ಮೀ ಮಾಂ ಪಾಹಿ ॥ 
ಲಕ್ಷ್ಮೀ ಮಾಂ ಪಾಹಿ ಜಯಲಕ್ಷ್ಮೀ ಮಾಂ ಪಾಹಿ । 
ಲಕ್ಷ್ಮೀ ಮಾಂ ಪಾಹಿ ಭಾಗ್ಯಲಕ್ಷ್ಮೀ ಮಾಂ ಪಾಹಿ 
12.5 ಶ್ಲೋಕ -2 


ದೇವಿ ಪ್ರಸೀದ ಜಗದೀಶ್ವರಿ ಲೋಕಮಾತಃ । 
ಕಲ್ಯಾಣಗಾತ್ರಿ ಕಮಲೇಕ್ಷಣಜೀವನಾಥೇ । 


ದಾರಿದ್ಯಭೀತಿಹೃದಯಂ ಶರಣಾಗತಂ ಮಾಂ | 
ಆಲೋಕಯ ಪ್ರತಿದಿನಂ ಸದಯ್ಕೆರಪಾಂಗೈಃ ॥ 


12.6 ಭಜನೆ -2 


ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ । 


ಶಂಖಚಕ್ರಗದಾಹಸ್ತೇ ಮಹಾಲಕ್ಷ್ಮಿ ನಮೋಸ್ತುತೇ ॥ 


ನಮಸ್ತೇ ಗರುಡಾರೂಢೇ ಕೋಲಾಸುರಭಯಂಕರಿ । 


ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೇ ॥ 


ನಿತ್ಯ ಭಜನಾ ಪದ್ಧತಿ | 46 


47 | ನಿತ್ಯ ಭಜನಾ ಪದ್ಧತಿ 

ಸರ್ವಜ್ಞೇ ಸರ್ವವರದೇ ಸರ್ವದುಷ್ಟಭಯಂಕರಿ । 
ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೇ ॥ 
ಸಿದ್ಧಿಬುದ್ಧಿಪ್ರದೇ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ । 
ಮಂತ್ರಪೂತೇ ಸದಾ ದೇವಿ ಮಹಾಲಕ್ಷ್ಮಿ ನಮೋಸಸ್ತಾತೇ ॥ 
ಆದ್ಯಂತರಹಿತೇ ದೇವಿ ಆದ್ಯಶಕ್ತಿಮಹೇಶ್ವರಿ । 

ಯೋಗಜೇ ಯೋಗಸಂಭೂತೇ ಮಹಾಲಕ್ಷ್ಮಿ ನಮೋಸ್ತುತೇ ॥ 


ಸೂಲಸೂಕ್ಷ್ಮಮಹಾರ್‌ೌದ್ರೇ ಮಹಾಶಕ್ತಿಮಹೋದರೇ । 
ಮಹಾಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೇ ॥ 
ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ । 

ಪರಮೇಶಿ ಜಗನ್ಮಾತ ರ್ಮಹಾಲಕ್ಷ್ಮಿ ನಮೋಸಸ್ತುತೇ॥ 
ಶ್ವೇತಾಂಬರಧರೇ ದೇವಿ ನಾನಾಲಂಕಾರಭೂಷಿತೇ | 
ಜಗತ್ತಿತೇ ಜಗನ್ಮಾತ ರ್ಮಹಾಲಕ್ಷ್ಮಿ ನಮೋಸಸ್ತುತೇ॥ 
ಮಹಾಲಕ್ಷ್ಮ್ಯಷ್ಟಕಂ ಸ್ತೋತ್ರಂ ಯಃ ಪಠೇದೃಕ್ತಿಮಾನ್ನರಃ । 
ಸರ್ವಸಿದ್ದ್ಧಿಮವಾಪ್ಲೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ ॥ 
ಏಕಕಾಲೇ ಪಠೇನ್ನಿತ್ಯಂ ಮಹಾಪಾಪವಿನಾಶನಂ । 

ದ್ವಿಕಾಲಂ ಯಃ ಪಠೇನ್ನಿತ್ಯಂ ಧನಧಾನ್ಯಸಮನ್ವಿತಃ ॥ 


ತ್ರಿಕಾಲಂ ಯಃ ಪಠೇನ್ನಿತ್ಯಂ ಮಹಾಶತ್ರುವಿನಾಶನಂ । 


ಮಹಾಲಕ್ಷ್ಮಿರ್ಭವೇನ್ನಿತ್ಯಂ ಪ್ರಸನ್ನಾ ವರದಾ ಶುಭಾ ॥ 


kkk ೫ ೫ ಜೇ 





ನಿತ್ಯ ಭಜನಾ ಪದ್ಧತಿ | 48 


13 ವೆಂಕಟೇಶ ಭಜನೆಗಳು 

13.1 ಜಯ ಘೋಷ ವಾಕ್ಯ 

ಸಪ್ತಗಿರಿ ಒಡೆಯ ವೆಂಕಟರಮಣ ಗೋವಿಂದ ಗೋವಿಂದ ॥ 
13.2 ಶ್ಲೋಕ - 1 


ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ । 


ಶ್ರೀಮದ್‌ವೇಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ॥ 
13.3 ಭಜನೆ - 1 


ವೆಂಕಟ ದೇವಾಲಂಕೃತ ಶುಭಕರ । ಪಂಕಜನಾಭನೆ ಯದುವರನೆ ॥ 
ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ 


ಕೋಮಲ ರೂಪನೆ ಶ್ಯಾಮಲ ವರ್ಣನೆ । ಕಾಮಿತ ವರಗಳ ಕೊಡುವವನೆ ॥ 
ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ 


ಎಡಗೈಯಲಿ ಶಂಖ ಬಲಗೈಯಲಿ ಚಕ್ರ । ನಾನಾ ರೂಪವ ಧರಿಸಿಹನೇ ॥ 
ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ 


ಆಲದೆಲೆಯ ಮೇಲ್‌ ಒರಗುವ ದೇವನೆ । ಲಕ್ಷ್ಮೀಪತಿ ಶ್ರೀ ವೆಂಕಟನೇ ॥ 
ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ 


49 | ನಿತ್ಯ ಭಜನಾ ಪದ್ಧತಿ 

13.4 ನಾಮಾವಳಿ - 1 

ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ । 
ಲಕ್ಷ್ಮೀರಮಣ ಗೋವಿಂದ ತಿರುಪತಿ ವಾಸ ಗೋವಿಂದ । 
ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ॥ 


13.5 ಶ್ಲೋಕ -2 
ದಿವ್ಯಾಂಗದಾಂಕಿತ ಭುಜದ್ವಯ ಮಂಗಲಾತ್ಮನ್‌ । 
ಕೇಯೂರಭೂಷಣ ಸುಶೋಭಿತ ದೀರ್ಫ್ಥಬಾಹೋ ॥ 


ನಾಗೇಂದ್ರ-ಕಂಕಣ-ಕರದ್ವಯ ಕಾಮದಾಯಿನ್‌ । 
ಶ್ರೀ ವೇಂಕಟೇಶ ಮಮ ದೇಹಿ ಕರಾವಲಂಬಂ ॥ 


13.6 ಭಜನೆ -2 

ಶೇಷಾದ್ರಿನಿಲಯ । ಮಧುಸೂಧನ । 
ಶ್ರೀವೆಂಕಟೇಶ । ಪುರುಷೋತ್ತಮ ಕರುಣಾಕರ ॥ 
ಯಾದವೇಂದ್ರ ಚಕ್ರಧಾರಿ । ವೀರವೆಂಕಟೇಶ । 


ಚತುರ್ವೇದಾತ್ಮಕ । ಶ್ರೀನಿವಾಸ । 


ಗೋವಿಂದ ಗೋಪಾಲ । ತಿರುಮಲೇಶ । 
ಶ್ರೀವೆಂಕಟೇಶ । ಪುರುಷೋತ್ತಮ ಕರುಣಾಕರ ॥ 


ದೀನನಾಥ ಜಗನ್ನಾಥ । ಪದ್ಮೀನೀಶ ಈಶ । 


ಪರಬ್ರಹ್ಮರೂಪ । ಶ್ರೀನಿವಾಸ ॥ 


ಗೋವಿಂದ ಗೋಪಾಲ ।ರುಕ್ಮಿಣೀಶ । 
ಶ್ರೀವೆಂಕಟೇಶ । ಪುರುಷೋತ್ತಮ ಕರುಣಾಕರ ॥ 


ನಿತ್ಯ ಭಜನಾ ಪದ್ಧತಿ | 9 
13.7 ನಾಮಾವಳಿ - 2 


ವೆಂಕಟರಮಣ ಸಂಕಟಹರಣ ಪಂಕಜದಲನಯನ ॥ 


ಸೇ ಸಜ ಸೇ ಜೇ 





14 ನೃಸಿಂಹ ಭಜನೆಗಳು 

14.1 ಜಯ ಘೋಷ ವಾಕ್ಯ 

ಲಕ್ಷ್ಮೀನರಸಿಂಹ ಭಗವಾನ ಕೀ ಜೈ । ಪ್ರಹ್ಲಾದವರದನಿಗೆ ಜೈ 
14.2 ಶ್ಲೋಕ - 1 


ಶ್ರೀಮತ್ಬಯೋನಿಧಿನಿಕೇತನ ಚಕ್ರಪಾಣೇ । 
ಭೋಗೀಂದ್ರಭೋಗಮಣಿರಂಜಿತ ಪುಣ್ಯಮೂರ್ತೇ । 


ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ । 
ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಂ ॥ 


14.3 ಭಜನೆ - 1 

ರಾಗಃ : ಕೇದಾರ ತಾಳ : ಆದಿ 

ಪಾಹಿ ಶ್ರೀ ನೃಸಿಂಹ ಪಾಲಿಸೋ । 

ವಿಹಗೇಂದ್ರ ವಾಹನ । ಪಾಹಿ ಶ್ರೀ ನೃಸಿಂಹ ಪಾಲಿಸೊ ॥ 

ಲೀಲ ಜಾಲ ವಿಶಾಲ ಕಲಿಮಲ । ಶೂಲ ಖಲು ಗೋಪಾಲ ಶ್ರೀಲೋಲ । 
ಯದುಬಾಲ ವನಮಾಲ । ಶಿಶುಪಾಲ ಕಾಲನೆ । ಪಾಹಿಶ್ರೀ ॥ 


ವೇದನಾದ ವಿನೋದ ಬೋಧ । ಯಶೋದ ಮುದ ಮಧುರಾಧಿಕಾಧಿಪ । 
ಯಾದವ ಭೂಧವ । ಶ್ರೀಧವ ಮಾಧವ । ಪಾಶಿಶ್ರೀ ॥ 


51 | ನಿತ್ಯ ಭಜನಾ ಪದ್ಧತಿ 
ಸಿಂಧು ಮಂದಿರವಿಂದ ಬಂಧುರ ನಂದ । ಕಂದ ಮುಕುಂದ ಗೋವಿಂದ । 
ಇಂದಿರೆ ಬಂಧ ಸನಂದಾದಿ ವಂದ್ಯನೆ । ಪಾಹಿ ಶ್ರೀ ॥ 


ವಾಸುಕೀಶಯ ದೋಷನಾಶ । ದಿನೇಶ ಶಶಿ ಸಂಕಾಶ ಲಕ್ಷ್ಮೀಶ । 
ವಾಸವ ಪೋಷ ದಶಾವೇಶಭೂಷನೆ । ಪಾಹಿ ಶ್ರೀ ॥ 


ಶ್ರೀ ಮನೋಮಯ ಸೋಮ ಕೋಮಲ ನಾಮ । ಶ್ಯಾಮಲ ಲಲಾಮ ನಿಸ್ಸೀಮ 
| 


ಕಾಮಿತ ಧಾಮ ಸಂಗ್ರಮಾದಿ ಭೀಮನೆ | ಪಾಹಿ ಶ್ರೀ ॥ 


ಮಂಗಲಾಂಗ ಭುಜಂಗ ಭಂಗ ವಿಹಂಗ ತುಂಗ ತುರಂಗ ನೀಲಾಂಗ । 


ರಂಗಾ ಅನಂಗ ಸುಸಂಗಾ ಕೃಪಾಂಗನೆ । ಪಾಹಿ ಶ್ರೀ ॥ 


ಕ್ಷೀರ ವಾರಿ ವಿಹಾರ ಸಾರ ವಿಚಾರ ಧುರ ಕಂಠೀರವ ವೀರ 


ಹಾರ ಕೇಯೂರ ಶೃಂಗಾರಾಲಂಕಾರನೇ । ಪಾಹಿಶ್ರೀ ॥ 
14.4 ನಾಮಾವಳಿ - 1 


ಜಯ ನರಸಿಂಹ ಶ್ರೀ ನರಸಿಂಹ ಲಕ್ಷ್ಮೀನರಸಿಂಹ । 
ಜಯ ನರಸಿಂಹ ಶ್ರೀ ನರಸಿಂಹ ಪ್ರಹ್ಲಾದ ನರಸಿಂಹ ॥ 


14.5 ಶ್ಲೋಕ -2 


ಸಂಸಾರಸಾಗರನಿಮಜ್ಜನಮುಹ್ಯಮಾನಂ । 
ದೀನಂ ವಿಲೋಕಯ ವಿಭೋ ಕರುಣಾನಿಧೇ ಮಾಂ ॥ 


ಪ್ರಹ್ಲಾದಖೇದಪರಿಹಾರಪರಾವತಾರ । 


ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಂ ॥ 


14.6 ಭಜನೆ - 2 


ಶ್ರೀ ನೃಸಿಂಹ ಪಾಹಿ ಮೋಹ ಪಟಲ ನಾಶನ । 
ಖಳ ಹಿರಣ್ಯಕಶಿಪು ಕಠಿಣ ಹೃದಯ ದಾರಣ । 
ವರ ಪ್ರಹ್ಲಾದೋದ್ದರಣ ಪಾವನ । ಉದ್ದರಣ ಪಾವನ ॥ 


ಘೋರ ಸಂಸಾರ ಪಾಶಮಪನ ಯಾಶು ಮೇ। 
ಕಾಮ ಕ್ರೋಧ ಲೋಭ ಮೋಹ ಮದ ವಿಮರ್ದನ । 
ಮಹಿಮಾತೀತಾನಂತ ವೈಭವ । ಆನಂತ ವೈಭವ ॥ 


ಶರಣಮಸ್ತು ತೇಂಘ್ರಿಯುಗಲ ಮಿಹ ಸುರೇಶ್ವರ। 

ಅರುಣ ಕಿರಣ ತರಣಿ ಕೋಟಿ ಕಿರಣ ಭಾಸ್ವರ । 
ಚರಣಾಂಭೋಜ ಪ್ರಣತ ಸುಖಕರ । ಸುಪ್ರಣತ ಸುಖಕರ ॥ 
ಸದ್ರಜಸ್ತಮೋಗುಣೋನ ಭಕ್ತ ವತ್ಸಲ । 

ಭಕ್ತಿ ಯುಕ್ತಿ ವರದ ಶಕ್ತಿ ಮುಕ್ತಿ ಸುಚರಿತ । 

ಪರಿಪಾಹೀಶ ಮಹೀವರಾರ್ಚಿತ ॥ ಮಹೀವರಾರ್ಚಿತ ॥ 


14.7 ನಾಮಾವಳಿ - 2 


ನಿತ್ಯ ಭಜನಾ ಪದ್ಧತಿ | 52 


ನರಸಿಂಹ ಲಕ್ಷ್ಮೀನರಸಿಂಹ । ನರಸಿಂಹ ಅಭಯಂ ದೇಹಿ ಸ್ವಾಮಿ । 
ನರಸಿಂಹ ಕೃಪೆ ತೋರು ತಂದೆ । ನರಸಿಂಹ ನಿನಗೆ ಶರಣು ಎಂದೆ ॥ 


ಸೇರ ಸೇ ಸೇ ಸೇವೇ 





15 ಪಂಢರೀನಾಥ ವಿಠ್ಠಲ ಭಜನೆಗಳು 


15.1 ಜಯ ಘೋಷ ವಾಕ್ಯ 


ಪುಂಡಲೀಕ ವರದ ಹರಿ ವಿಠ್ಠಲ । ಪಂಢರಿನಾಥ ಮಹಾರಾಜ ಕೀ ಜೈ । 


53 | ನಿತ್ಯ ಭಜನಾ ಪದ್ಧತಿ 

15.2 ಶ್ಲೋಕ - 1 

ಮಹಾಯೋಗಪೀಠೇ ತಟೇ ಭೀಮರಥ್ಯಾ । 
ವರಂ ಪುಂಡರೀಕಾಯ ದಾತುಂ ಮುನೀಂದೈೈಃ । 
ಸಮಾಗತ್ಯ ತಿಷ್ಠಂತಮಾನಂದಕಂದಂ । 
ಪರಬ್ರಹ್ಮಲಿಂಗಂ ಭಜೇ ಪಾಂಡುರಂಗಂ ॥ 


15.3 ಭಜನೆ - 1 
ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ । ದೇವ ವಿಠ್ಠಲ ದೇವಪೂಜಾ ವಿಠ್ಠಲ ॥ 


ಮಾತಾ ವಿಠ್ಠಲ ಪಿತಾ ವಿಠ್ಠಲ । ಬಂಧು ವಿಠ್ಠಲ ಗೋತ್ರ ವಿಠ್ಠಲ ॥ 
ಗುರು ವಿಠ್ಠಲ ಗುರುದೇವತಾ ವಿಠ್ಠಲ । ನಿಧಾನ ವಿಠ್ಠಲ ನಿರಂತರ ವಿಠ್ಠಲ ॥ 


ನಾಮಾ ಮ್ಹಣೇ ಮಜ ವಿಠ್ಠಲ ಸಾಂಪಡಲಾ | ಮ್ಹಣೋನೀ ಕಳಿಕಾಳಾಂ ಪಾಡ 


ನಾಹೀಂ ॥ 


15.4 ನಾಮಾವಳಿ - 1 
ವಿಠ್ಠಲ ವಿಠ್ಠಲ ಪಾಂಡುರಂಗ । 


155 ಶ್ಲೋಕ -2 

ಪ್ರಮಾಣಂ ಭವಾಬ್ದೇರಿದಂ ಮಾಮಕಾನಾಂ | 
ನಿತಂಬಃ ಕರಾಭ್ಯಾಂ ಧೃತೋ ಯೇನ ತಸ್ಮಾತ್‌ । 
ವಿಧಾತುರ್ವಸತ್ಯೈೆ ಧೃತೋ ನಾಭಿಕೋಶಃ । 
ಪರಬ್ರಹ್ಮಲಿಂಗಂ ಭಜೇ ಪಾಂಡುರಂಗಂ ॥ 


15.6 ಭಜನೆ -2 
ಪಂಢರೀಚಾ ರಾಜಾ ಉಭಾ ಭಕ್ಕಕಾಜಾ । 


ಉಭಾರೂನಿ ಭುಜಾ ವಾಟ ಪಾಹೇ ॥ 


ನಿತ್ಯ ಭಜನಾ ಪದ್ಧತಿ | 54 
ಘ್ಯಾರೇ ನಾಮ ಸುಖೇಂ ಪ್ರೇಮೇಂ ಅಲೌಕಿಕ । 
ಸಾಧನೇಂ ಆಣಿಕ ಕರುಂ ನಕಾ ॥ 


ಮನಾಚೇನಿ ಮನೇಂ ಹೃದಯೀಂ ಮಜ ಧರಾ । 
ವಾಚೇನೇಂ ಉಚ್ಚಾರಾ ನಾಮ ಮಾರುಂ ॥ 


ಬೋಲೋನಿಯಾಂ ಐಸೇ ಉಭಾ ಭೀಮಾತೀರೀಂ । 

ನಾಮಾ ನಿರಂತರೀಂ ಚರಣಾಪಾಶೀಂ ॥ 

15.7 ನಾಮಾವಳಿ -2 

ವಿಠ್ಠಲ ವಿಠ್ಠಲ ಜಯ ಜಯ ವಿಠ್ಠಲ | ಜಯ ಜಯ ವಿಠ್ಠಲ ಜಯ ಹರಿ 
ವಿಠ್ಠಲ ॥ 


kkk ೫ ೫ ಜೇ 





16 ಆಂಜನೇಯ ಭಜನೆಗಳು 


16.1 ಜಯ ಘೋಷ ವಾಕ್ಯ 

ವೀರ ಧೀರ ಶೂರ ಪರಾಕ್ರಮ ಆಂಜನೇಯ ಸ್ವಾಮಿ ಕೀ ಜೈ 

162 ಶ್ಲೋಕ -1 

ಮನೋಜವಂ ಮಾರುತತುಲ್ಯವೇಗಂ । ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ 
| ವಾತಾತ್ಮಜಂ ವಾನರಯೂಥಮುಖ್ಯಂ । ಶ್ರೀರಾಮದೂತಂ ಶರಣಂ ಪ್ರಪದ್ಯೇ 
I 

16.3 ಭಜನೆ -1 

ರಾಗಃ : ಮಧುವಂತೀ ತಾಳ : ಆದಿ 


ವಂದೇ ಸಂತಂ ಶ್ರೀ ಹನುಮಂತಂ । ರಾಮದಾಸಮಮಲಂ ಬಲವಂತಂ ॥ 


55 | ನಿತ್ಯ ಭಜನಾ ಪದ್ಧತಿ 
ಪ್ರೇಮರುದ್ಧಗಳಂ ಅಶ್ರುವಹಂತಂ । ಪುಲಕಾಂಕಿತವಪುಷಾ ವಿಲಸಂತಂ ॥ 


ರಾಮ-ಕಥಾಮೃತ-ಮಧು ನಿಪಿಬಂತಂ । ಪರಮಪ್ರೇಮ ಭರೇಣ ನಟಂತೆಂ ॥ 
ಕದಾಚಿದಾನಂದೇನ ಹಸಂತಂ । ಕ್ವಚಿತ್ಯದಾಚಿದಪಿ ಪ್ರರುದಂತಂ ॥ 

ಸರ್ವಂ ರಾಮಮಯಂ ಪಶ್ಯಂತಂ । ರಾಮ ರಾಮ ಇತಿ ಸದಾ ಜಪಂತಂ ॥ 
ಸದ್ಭಕ್ತಿಪಥಂ ಸಮುಪದಿಶಂತಂ । ವಿಠ್ಠಲಪಂಥಂ ಪ್ರತಿ ಸುಖಯಂತಂ ॥ 
16.4 ನಾಮಾವಳಿ - 1 

ರಾಮಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ । 


16.5 ಶ್ಲೋಕ - 2 

ಸದಾ ರಾಮ ರಾಮೇತಿ ರಾಮಾಮೃತಂ ತೇ । ಸದಾರಾಮಮಾನಂದ 
ನಿಷ್ಕಂದಕಂದಂ । ಪಿಬಂತಂ ನಮಂತಂ ಸುದಂತಂ ಹಸಂತಂ । 
ಹನೂಮಂತಮಂತರ್ಭಜೇ ತಂ ನಿತಾಂತಂ ॥ 


16.6 ಭಜನೆ - 1 
ರಾಗಃ : ಸಿಂಧುಭೈರವಿ ತಾಳ : ಆದಿ 


ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ । 
ನಿನ್ನಂತಾಗದೆ ನನ್ನವನಾಗನೆ ನಿನ್ನ ಪ್ರಭು ಶ್ರೀರಾಮ । 
ನಿನ್ನ ಪ್ರಭು ಶ್ರೀರಾಮ ॥ 

ಎಟುಕದ ಹಣ್ಣನೆ ನಾ ತರಲಾರೆ ಮೇಲಕ್ಕೆ ಎಗರಿ ಹನುಮ । 
ಸೂರ್ಯನ ಹಿಡಿವ ಸಾಹಸಕ್ಕಿಳಿದರೆ ಆಕ್ಷಣ ನಾ ನಿರ್ನಾಮ ॥ 


ಹಾದಿಯ ಹಳ್ಳವೆ ದಾಟಲಸಾಧ್ಯ ಹೀಗಿರುವಾಗ ಹನುಮ । 
ಸಾಗರ ದಾಟುವ ಹಂಬಲ ಸಾಧ್ಯವೆ ಅಯ್ಯೋ ರಾಮ ರಾಮ ॥ 


ನಿತ್ಯ ಭಜನಾ ಪದ್ಧತಿ | 56 
ಜಗಳವ ಕಂಡರೆ ಓಡುವೆ ದೂರ ಎದೆಯಲಿ ಡವ ಡವ ಹನುಮ । 
ರಕ್ಕಸರ ನಾ ಕನಸಲಿಕಂಡರೂ ಬದುಕಿಗೆ ಪೂರ್ಣ ವಿರಾಮ ॥ 


ಅಟ್ಟವ ಹತ್ತಲು ಶಕ್ತಿಯು ಇಲ್ಲ ಇಂಥ ದೇಹವು ಹನುಮ । 
ಬೆಟ್ಟವನೆತ್ತುವೆನೆಂದರೆ ಎನ್ನನು ನಂಬುವನೇ ಶ್ರೀರಾಮ ॥ 
ಕನಸಲು ಮನಸಲು ನಿನ್ನ ಉಸಿರಲು ತುಂಬಿದೆ ರಾಮನ ನಾಮ । 
ಚಂಚಲವಾದ ನನ್ನೀಮನದಲಿ ನಿಲ್ಲುವರಾರೋ ಹನುಮ ॥ 
ಭಕ್ತಿಯು ಇಲ್ಲ ಶಕ್ತಿಯು ಇಲ್ಲ ಹುಟ್ಟಿದೆ ಏತಕೋ ಕಾಣೆ । 
ನೀ ಕೃಪೆಮಾಡದೆ ಹೋದರೆ ಹನುಮ ನಿನ್ನ ರಾಮನ ಆಣೆ ॥ 
16.7 ನಾಮಾವಳಿ - 2 

ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ಕ । 


kkk ೫ ೫ ಜೇ 





57 | ನಿತ್ಯ ಭಜನಾ ಪದ್ಧತಿ 


17 ಅರ್ಚನೆ ಧೂಪ ದೀಪ ನೈವೇದ್ಯ ಆರತಿ 


17.1 ಶಿವಮಾನಸಪೂಜಾ 

ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ ಸ್ನಾನಂ ಚ ದಿವ್ಯಾಂಬರಂ । 
ನಾನಾರತ್ನವಿಭೂಷಿತಂ ಮೃಗಮದಾ ಮೋದಾಂಕಿತಂಚಂದನಂ ॥ 
ಜಾತೀಚಂಪಕಬಿಲ್ವಪತ್ರರಚಿತಂ ಪುಷ್ಪಂ ಚ ಧೂಪಂ ತಥಾ । 
ದೀಪಂ ದೇವ ದಯಾನಿಧೇ ಪಶುಪತೇ ಹೃತ್ಯಲ್ಟಿತಂ ಗೃಹ್ಯತಾಂ ॥ 


ಸೌವರ್ಣೇ ನವರತ್ನಖಂಡರಚಿತೇ ಪಾತ್ರೇ ಘೃತಂ ಪಾಯಸಂ । 

ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ । 
ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ಚ್ವಲಂ । 
ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು ॥ 


ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ ಚಾದರ್ಶಕಂ ನಿರ್ಮಲಂ । 
ವೀಣಾಭೇರಿಮೃದಂಗಕಾಹಲಕಲಾ ಗೀತಂ ಚ ನೃತ್ಯಂ ತಥಾ । 
ಸಾಷ್ಟಾಂಗಂ ಪ್ರಣತಿಃ ಸ್ತುತಿರ್ಬಹುವಿಧಾ ಹ್ಯೇತತ್ಸಮಸ್ತಂ ಮಯಾ । 


ಸಂಕಲ್ಪೇನ ಸಮರ್ಪಿತಂ ತವ ವಿಭೋ ಪೂಜಾಂ ಗೃಹಾಣ ಪ್ರಭೋ ॥ 


ಆತ್ಮಾ ತ್ವಂ ಗಿರಿಜಾ ಮತಿಃ ಸಹಚರಾಃ ಪ್ರಾಣಾಃ ಶರೀರಂ ಗೃಹಂ । 
ಪೂಜಾ ತೇ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ । 
ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾ ಗಿರೋ । 


ಯದ್ಯತೃ್ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ॥ 


ಕರಚರಣಕೃತಂ ವಾಕ್ಕಾಯಜಂ ಕರ್ಮಜಂ ವಾ | 
ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ । 


ನಿತ್ಯ ಭಜನಾ ಪದ್ಧತಿ | 58 
ವಿದಿತಮವಿದಿತಂ ವಾ ಸರ್ವಮೇತತ್ಥೃಮಸ್ವ । 
ಜಯ ಜಯ ಕರುಣಾಬ್ದೇ ಶ್ರೀಮಹಾದೇವಶಂಭೋ ॥ 


[ ಶಿವಮಾನಸಪೂಜಾ ಪಠಿಸುತ್ತಾ ಅರ್ಚನೆ ಧೂಪ ದೀಪ ನೈವೇದ್ಯ 
ಸಮರ್ಪಿಸುವದು ] 


17.2 ಮಂಗಳಂ ಗುರು ಶ್ರೀ ಚಂದ್ರಮೌಳೀಶ್ವರಗೇ 
ಮಂಗಳಂ ಗುರು ಶ್ರೀ ಚಂದ್ರಮೌಳೀಶ್ವರಗೇ । 
ಶಕ್ತಿಗಣಪತಿ ಶಾರದಾಂಬೆಗೆ ಶಂಕರಾಚಾರ್ಯರಿಗೇ ॥ 


ಕಾಲಭೈರವಗೇ ಕಾಳಿ ದುರ್ಗಿಗೇ । 
ವೀರ ಧೀರ ಶೂರ ಹನುಮ ಮಾರುತಿ ಚರಣಕ್ಕೇ ॥ 


ಮಲ್ಲಿಕಾರ್ಜುನಗೇ ಚೆಲ್ವ ಜನಾರ್ದನಗೇ । 
ಅಂಬಾಭವಾನಿ ಕಂಬದ ಗಣಪತಿ ಚಂಡಿಚಾಮುಂಡಿಗೇ ॥ 


ವಿದ್ಯಾರಣ್ಯರಿಗೇ ವಿದ್ಯಾಶಂಕರಗೇ । 
ವಾಗೀಶ್ವರಿಗೇ ವಜ್ರದೇಹ ಗರುಡಾಂಜನೇಯರಿಗೇ ॥ 


ತುಂಗಭದ್ರೆಗೇ ಶೃಂಗನಿವಾಸಿನಿಗೇ । 
ಶೃಂಗೇರಿಪುರದೊಳು ನೆಲೆಸಿರುವಂಥ ಶಾರದಾಂಬೆಗೇ ॥ 


17.3 ಮಂಗಳ ಶ್ಲೋಕಗಳು 
ಯಶ್ಶಿವೋ ನಾಮರೂಪಾಭ್ಯಾಂ ಯಾ ದೇವೀ ಸರ್ವಮಂಗಲಾ । 
ತಯೋಸ್ಸಂಸ್ಮರಣಾತ್‌ ಪುಂಸಾಂ ಸರ್ವತೋ ಜಯ ಮಂಗಲಂ ॥ 


ವಿದ್ಯಾಮುದ್ರಾಕ್ಷಮಾಲಾತಮೃತಕಲಶಕರಾ ಕೋಟಿಸೂರ್ಯಪ್ರಕಾಶಾ 


ಜಾಯಾ ಪದ್ಮೋದ್ಧ್ಭವಸ್ಯ ಪ್ರಣತಜನತತೇಃ ಸರ್ವಮಿಷ್ಟಂ ದಿಶಂತೀ । 


59 | ನಿತ್ಯ ಭಜನಾ ಪದ್ಧತಿ 
ಇಂದ್ರೋಪೇಂದ್ರಾದಿವಂದ್ಯಾ ತ್ರಿಭುವನಜನನೀ ವಾಕ್ಸವಿತ್ರೀ ಶರಣ್ಯಾ 


ಸೇಯಂ ಶ್ರೀಶಾರದಾಂಬಾ ಸಕಲಸುಖಕರೀ ಮಂಗಲಾನಿ ಪ್ರದದ್ಯಾತ್‌ ॥ 


ಓಮಿತಿ ಪ್ರತಿಪಾದ್ಯಾಯ ಬ್ರಹ್ಮಣೇ ಗುರುಮೂರ್ತಯೇ । 
ಶಂಕರಾಚಾರ್ಯರೂಪಾಯ ಪರಮೇಶಾಯ ಮಂಗಲಂ ॥ 
ಬ್ರಹ್ಮಸೂತ್ರೋಪನಿಷದಾಂ ಭಾಷ್ಯಕರ್ತೇತಖಿಲಾತ್ಮನೇ । 

ಸರ್ವಜ್ಞಾಯ ಶಿವಾಯಾಸ್ತು ಮಂಗಲಂ ಮಂಗಲಾತ್ಮನೇ ॥ 

ಮಂಗಲಂ ಮಸ್ಕರೀಂದ್ರಾಯ ಮಹನೀಯ ಗುಣಾತ್ಮನೇ । 
ಶಾರದಾಪೀಠಸರ್ವಸ್ವ ಸಾರ್ವಭೌಮಾಯ ಮಂಗಲಂ ॥ 

ಶ್ರೀರಾಮಚಂದ್ರಃ ಶ್ರಿತಪಾರಿಜಾತಃ । ಸಮಸ್ತ ಕಲ್ಯಾಣ ಗುಣಾಭಿರಾಮಃ । 
ಸೀತಾಮುಖಾಂಭೋರುಹ ಚಂಚರೀಕಃ । ನಿರಂತರಂ ಮಂಗಲಮಾತನೋತು ॥ 


ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೇ । 
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ॥ 


ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಂ । 
ಯೇಷಾಂ ಹೃದಿಸ್ಟೋ ಭಗವಾನ್‌ ಮಂಗಲಾಯತನಂ ಹರಿಃ ॥ 
ಲಾಭಸ್ತೇಷಾಂ ಜಯಸ್ತ್ಕೇಷಾಂ ಕುತಸ್ತೇಷಾಂ ಪರಾಭವಃ । 
ಯೇಷಾಮಿಂದೀವರಶ್ಯಾಮೋ ಹೃದಯಸ್ಟೋ ಜನಾರ್ದನಃ ॥ 
ರಾಜಾಧಿರಾಜವೇಷಾಯ ರಾಜತ್‌ ಕೋದಂಡಬಾಹವೇ-। 
ರಾಜೀವಚಾರುನೇತ್ರಾಯ ರಾಮಭದ್ರಾಯ ಮಂಗಲಂ ॥ 
ಪ್ರಹ್ಲಾದ ಸ್ತುತಿಸಂತುಷ್ಟ ಪ್ರಸನ್ನ ನಿಜಮೂರ್ತಯೇ । 


ವರದಾಭಯ ಹಸ್ತಾಯ ವರದಾಯ ಚ ಮಂಗಲಂ ॥ 


ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ 
ಯಃ ಶೋಕವಹ್ಲಿಂ ಜನಕಾತ್ಮಜಾಯಾಃ । 
ಆದಾಯ ತೇನೈವ ದದಾಹ ಲಂಕಾಂ 

ನಮಾಮಿ ತಂ ಪ್ರಾಂಜಲಿರಾಂಜನೇಯಂ ॥ 


ಕಾಂಚನಾದ್ರಿನಿಭಾಂಗಾಯ ವಾಂಛಿತಾರ್ಥಪ್ರದಾಯಿನೇ । 
ಅಂಜನಾಭಾಗ್ಯರೂಪಾಯ ಆಂಜನೇಯಾಯ ಮಂಗಲಂ ॥ 


ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದ್ಧ್ಯಾತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್‌ । 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 
ನಾರಾಯಣಾಯೇತಿ ಸಮರ್ಪಯಾಮಿ ॥ 


ಕರಚರಣಕೃತಂ ವಾಕ್ಕಾಯಜಂ ಕರ್ಮಜಂ ವಾ 
ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ । 
ವಿದಿತಮವಿದಿತಂ ವಾ ಸರ್ವಮೇತತ್ಥೃಮಸ್ವ 

ಜಯ ಜಯ ಕರುಣಾಬ್ದೇ ಶ್ರೀಮಹಾದೇವ ಶಂಭೋ ॥ 


ಸರ್ವೇಷು ದೇಶೇಷು ಯಥೇಷ್ಟವೃಷ್ಟಿಃ 
ಸಂಪೂರ್ಣಸಸ್ಕಾ ಚ ಮಹೀ ಚಕಾಸ್ತು । 
ಸರ್ವೇ ಜನಾಸ್ಸಂತು ಸುಖೇನ ಯುಕ್ತಾಃ 
ಸ್ವಸ್ವೇಷು ಧರ್ಮೇಷು ರತಾಶ್ವ ನಿತ್ಯಂ ॥ 
ಶಾರದೇ ಪಾಹಿ ಮಾಂ ಶಂಕರ ರಕ್ಷ ಮಾಂ । 
ಶಾರದೇ ಪಾಹಿ ಮಾಂ ಶಂಕರ ರಕ್ಷ ಮಾಂ ॥ 


ನಿತ್ಯ ಭಜನಾ ಪದ್ಧತಿ | 0 


61 | ನಿತ್ಯ ಭಜನಾ ಪದ್ಧತಿ 


(೧೩೧೦ TV Ill ಓಂ ತತ್ಸತ್‌ MENON ದತ. 


ಪೂಜ್ಯ ತಾಯಿ - ತಂದೆ 





ಶ್ರೀಮತಿ ಕಮಲಾ ದಕ್ಷಿಣಾಮೂರ್ತಿ ದಿಕ್ಷಿತ, ಶ್ರೀ ದಕ್ಷಿಣಾಮೂರ್ತಿ ತಿಮ್ಮಣ್ಣ ದಿಕ್ಷಿತ, ಓಣಿಕ್ಕೆ 
(1935 - 2002) (1927 - 1996) 


ಶ್ರೀಮತಿ ಕಮಲಾ ದಕ್ಷಿಣಾಮೂರ್ತಿ ಗ್ರಂಥಮಾಲಿಕೆಯ ಪ್ರಕಟಣೆಗಳು 


1 ದೈನಂದಿನ ಪ್ರಾರ್ಥನಾ ಶ್ಲೋಕಗಳು 
2. ಸಂದ್ಯಾವಂದನಾದಿ ನಿತ್ಯಕರ್ಮಗಳು 
3. ನಿತ್ಯೋಪಯೋಗಿ ವೇದ ಮಂತ್ರಗಳು 
4. ನಾಮ ಪಾರಾಯಣ ಸ್ತೋತ್ರಗಳು 

5. ಪಂಚಾಯತನ ದೇವ ಪೂಜಾ ವಿಧಿ 
6. ನಿತ್ಯ ಭಜನಾ ಪದ್ಧತಿ 

7. ಆದಿ ಶಂಕರಾಚಾರ್ಯರ ಕೃತಿಗಳು 
8. ಹಬ್ಬ-ಹರಿದಿನಗಳ ಆಚರಣೆ 

9. ಓಣಿಕ್ಕೆ ಮನೆತನ - ವಂಶ ವೃಕ್ಷ 
10. ಹವ್ಯಕರ ಹಾಡುಗಳು 

11... ಬಹೂಪಯೊಗೀ ನಾಮಾವಳಿಗಳು 
12. ಶ್ರೀ ಗುರುಚರಿತ್ರ ಪದ್ಯ 


ಸದ್ಗುರು ಸುಜ್ಞಾನ ವೇದಿಕೆಯ ಪ್ರಕಟಣೆಗಳು 


1... ವೈದಿಕ-ಜೀವನ ಕೈಪಿಡಿ 

2. ವೈದಿಕ ಜ್ಯೋತಿ 

3. ಪ್ರತಿ ಸಾ೦ವತ್ಸರಿಕ ಶ್ರಾದ್ಧ ಪ್ರಯೋಗ 

4. ದೇವಿ ಆರಾಧನಾ ಪ್ರದೀಪ 

5, ವಾಸ್ತು ಪ್ರಯೋಗ ದೀಪ 

6. ಪುರಾಣೋಕ್ತ ಶ್ಲೋಕೈ: ಪ್ರತಿ ಸಾ೦ವತ್ಸರಿಕ ಶ್ರಾದ್ಧ ಪ್ರಯೋಗ 






ಪ. ಪೂ. ನಾರಾಯಣಾನಂದ ತೀರ್ಥ ಪ್ರತಿಷ್ಠಾನ (ರಿ) 
; ಸಂ. 431, ಶ್ರೀರಕ್ಷಾ, 7ನೇ ಮುಖ್ಯ ರಸ್ತೆ, ಇಸ್ರೋ ಬಡಾವಣೆ, ಬೆಂಗಳೂರು-560111, 


ಶ್‌ ಕರ್ನಾಟಕ, ದೂರವಾಣಿ : *91 94482 42402, sddixit@outlook.com 


